ಸಯ್ಯದ್‌ ಅಬುಲ್‌ ಆಲಾ ಮೌದೂದಿ 


* ಪರಮ ದಯಾಮಯನೂ ಕರುಣಾಳುವೂ ಆದ ಅಲ್ಲಾಹನ ನಾಮದಿಂದ 


ಪ್ರಕಾಶತರ ಮಾತು 


1946 ಡಿಸೆಂಬರ್‌ 30ರಂದು ಲಾಹೋರ್‌ನಲ್ಲಿ ಅವಿಭಕ್ತ ಜಮಾಅತೆ 
ಇಸ್ಲಾಮೀ ಸಂಘಟಿಸಿದ ಒಂದು ಸಾರ್ವಜನಿಕ ಸಭೆಯಲ್ಲಿ ಮೌಲಾನಾ 
ಸಯ್ಯದ್‌ ಅಬುಲ್‌ ಆಲಾ ಮೌದೂದಿಯವರು ಮಾಡಿದ ಭಾಷಣದ 
 ಸಾರಾಂಶವೇ ಸತ್ಯದ ಸಾಕ್ಷ್ಯ ಎಂಬ ಈ ಕೃತಿ. 


ಮುಸ್ಲಿಮರ ಜೀವನೋದ್ದೇಶ ಮತ್ತು ಇಸ್ಲಾಮೀ ಸಂದೇಶ ಪ್ರಚಾರದ 
ವಾಸ್ತವಿಕತೆಗಳನ್ನು ಈ ಕೃತಿಯಲ್ಲಿ ಸವಿಸ್ತಾರವಾಗಿ ಪ್ರತಿಪಾದಿಸಲಾಗಿದೆ. 
ಜತೆಗೆ ಮುಸ್ಲಿಮ್‌ ಸಮಾಜವು ಇದುವರೆಗೆ ಎಸಗುತ್ತಾ ಬಂದಿರುವ 
ಪ್ರಮಾದಗಳನ್ನೂ ಎಳೆ ಎಳೆಯಾಗಿ ವಿವರಿಸುವುದರೊಂದಿಗೆ ಇನ್ನು 
ಮುಂದೆ ಏನು ಮಾಡಬೇಕು ಎಂಬುದನ್ನು ಮೌಲಾನ 
ಮೌದೂದಿಯವರು ಉಪದೇಶಿಸಿದ್ದಾರೆ. ಅಲ್ಲದೆ ಜಮಾಅತೆ ಇಸ್ಲಾಮೀ 
ಸಂಘಟನೆಯ ಬಗೆಗಿರುವ ಅನೇಕ ಆಕ್ಷೇಪಗಳಿಗೂ ಸಾಕ್ಷ್ಯಾಧಾರ ಸಹಿತ 
ಉತ್ತರವನ್ನು ನೀಡಿದ್ದಾರೆ. ಸಂಘಟನೆಯ ಧ್ಯೇಯೋದ್ದೇಶ ಮತ್ತು 
ಕಾರ್ಯ ವಿಧಾನಗಳನ್ನು ಅರಿಯಲು ಬಯಸುವವರೆಲ್ಲರಿಗೂ ಇದು 
ಉಪಯುಕ್ತ. 


೫. ಶಾಂತಿ ಪ್ರಕಾಶನ 


“ಓ ಸತ್ಯವಿಶ್ವಾಸಿಗಳೇ, ನೀವು ಅಲ್ಲಾಹನಿಗಾಗಿ ಸತ್ಯದಲ್ಲೇ ನೆಲೆ ನಿಲ್ಲುವವರೂ 
ನ್ಯಾಯದ ಸಾಕ್ಷ್ಯ ವಹಿಸುವವರೂ ಆಗಿರಿ. ಒಂದು ವಿಭಾಗದ ಮೇಲಿನ ದ್ವೇಷವು 
ನಿಮ್ಮನ್ನು ನ್ಯಾಯದಿಂದ ವಿಮುಖರಾಗುವಷ್ಟು ರೇಗಿಸದಿರಲಿ. ನ್ಯಾಯ ಪಾಲಿಸಿರಿ. 
ಇದು ದೇವ ಭಯಕ್ಕೆ ಹೆಚ್ಚು ಅನುಗುಣವಾಗಿರುತ್ತದೆ. ಅಲ್ಲಾಹನನ್ನು ಭಯಪಟ್ಟು 
ವರ್ತಿಸಿರಿ. ನೀವು ಮಾಡುತ್ತಿರುವುದನ್ನೆಲ್ಲ ಅಲ್ಲಾಹ್‌ ಚೆನ್ನಾಗಿ ಅರಿಯುವವನಾಗಿದ್ದಾನೆ. 
ಸತ್ಯ ವಿಶ್ವಾಸವನ್ನು ಸ್ವೀಕರಿಸಿ ಸತ್ಯರ್ಮ ಮಾಡುವವರಿಗೆ ಅವರ ಅಪರಾಧಗಳನ್ನು 
ಮನ್ನಿಸಲಾಗುವುದೆಂದೂ ಅವರಿಗೆ ಮಹತ್ತಾದ ಪ್ರಶಿಫಲ ಸಿಗುವುದೆಂದೂ ಅಲ್ಲಾಹ್‌ 
ವಾಗ್ದಾನವಿತ್ತಿರುತ್ತಾನೆ. ಆದರೆ, ಯಾರು ಸತ್ಯವನ್ನು ನಿರಾಕರಿಸಿ ಅಲ್ಲಾಹನ 
ನಿದರ್ಶನಗಳನ್ನು ಸುಳ್ಳಾಗಿಸುವರೋ, ಅಂಥವರು ನರಕಕ್ಕೆ ಹೋಗುವರು.” 
(ಪವಿತ್ರ ಕುರ್‌ಆನ್‌; 5: 8-10) ರಾರಾ ರಾಕ್‌ 


ಸತ್ನದ ಸಾಕ 

ಠಿ ಎಶೀಿ 

ವಿಶ್ವದ ಸೃಷ್ಟಿಕರ್ತನೂ ಒಡೆಯನೂ ಅಧಿಪತಿಯೂ ಆದ ಅಲ್ಲಾಹನಿಗೆ ಸರ್ವಸ್ತುತಿ. 
ಅವನು ಅತ್ಯುನ್ನತ ಮಟ್ಟದ ಜಾಣೆ ಸಾಮರ್ಥ್ಯ ಮತ್ತು ಕರುಣೆಯೊಂದಿಗೆ ವಿಶ್ವದ ಆಧಿಪತ್ಯ 
ನಡೆಸುತ್ತಿದ್ದಾನೆ. ಅವನೇ ಮನುಷ್ಯನನ್ನು ಸೃಷ್ಟಿಸಿದನು. ಅವನಿಗೆ ವಿದ್ಯೆ ಮತ್ತು ಬುದ್ಧಿಶಕ್ತಿಯನ್ನು 
ದಯಪಾಲಿಸಿದನು. ಅವನನ್ನು ಭೂಮಿಯಲ್ಲಿ ತನ್ನ ಪ್ರತಿನಿಧಿಯಾಗಿ ನೇಮಿಸಿದನು. 
ಅವನು ಮಾರ್ಗದರ್ಶನಕ್ಕಾಗಿ ಗ್ರಂಥಗಳನ್ನು ಇಳಿಸಿದನು. ಪ್ರವಾದಿಗಳನ್ನು ಕಳುಹಿಸಿದನು. 
ಮನುಷ್ಯನಿಗೆ ಮಾನವೀಯತೆಯನ್ನು ಕಲಿಸಲು ಬಂದ ಆಯ್ದ ಮಹಾ ಪುರುಷರ ಮೇಲೆ 
ಅಲ್ಲಾಹನ ಅನಂತ ಅನುಗ್ರಹಗಳು ವರ್ಷಿಸುತ್ತಿರಲಿ. ಅವರು ಮನುಷ್ಯನಿಗೆ ಅವನ 
ಜೀವನೋದ್ದೇಶವನ್ನು ತಿಳಿಸಿದರು ಮತ್ತು ಅವನಿಗೆ ಲೋಕದಲ್ಲಿ ಜೀವನ ನಡೆಸುವ 
ಸರಿಯಾದ ಕ್ರಮವನ್ನು ತೋರಿಸಿದರು. ಇಂದು ಜಗತ್ತಿನಲ್ಲಿ ಮಾರ್ಗದರ್ಶನದ ಬೆಳಕು, 
ಚಾರಿತ್ರ್ಯದ ಪಾವಿತ್ರ್ಯತೆ, ಒಳಿತು, ಧರ್ಮಶೀಲತೆ ಎಷ್ಟರ ಮಟ್ಟಿಗೆ ಕಾಣಸಿಗುತ್ತದೋ 
ಅದೆಲ್ಲವೂ ಆ ಮಹಾಪುರುಷರ ಮಾರ್ಗದರ್ಶನದ ಪರಿಣಾಮವಾಗಿದೆ. ಮನುಷ್ಯನು 
ಅವರ ಉಪಕಾರ ಭಾರದಿಂದ ಎಂದೂ ಮುಕ್ತನಾಗಲಾರ. 


ಬಂಧುಗಳೇ ಮತ್ತು ಗೆಳೆಯರೇ! ನಾವು ನಮ್ಮ ಸಭೆಗಳನ್ನು ಎರಡು ವಿಧಗಳಾಗಿ 
ವಿಂಗಡಿಸುತ್ತೇವೆ. ಮೊದಲನೆಯದು ನಾವೇ ಕುಳಿತು ನಮ್ಮ ಕಾರ್ಯಚಟುವಟಿಕೆಗಳ 
ಅವಲೋಕನ ನಡೆಸಿ, ಅದನ್ನು ಮುಂದುವರಿಸಲಿಕ್ಕಾಗಿ ಪರಸ್ಪರ ಸಮಾಲೋಚನೆ 
ನಡೆಸುವುದಕ್ಕಾಗಿರುತ್ತದೆ. ಎರಡನೆಯದು ನಮ್ಮ ಸಭೆ ನಡೆಯುವ ಪ್ರದೇಶದಲ್ಲಿ ವಾಸಿಸುವ 
ಜನಸಾಮಾನ್ಯರ ಮುಂದೆ ನಮ್ಮ ಸಂದೇಶವನ್ನಿಡುವುದಕ್ಕಾಗಿರುತ್ತದೆ. ಈಗ ಈ ಸಭೆಯನ್ನು 
ಎರಡನೆಯ ಉದ್ದೇಶಕ್ಕಾಗಿಯೇ ಕರೆಯಲಾಗಿದೆ. ನಾವು ನಿಮ್ಮನ್ನು ಇಲ್ಲಿಗೆ ಕರೆದಿರುವುದು 
ನಮ್ಮ ಸಂದೇಶವೇನು ಮತ್ತು ಯಾವುದರ ಕಡೆಗೆ ನಾವು ಕರೆ ನೀಡುತ್ತೇವೆ ಎಂಬುದನ್ನು 
ತಿಳಿಸಲಿಕ್ಕಾಗಿದೆ. 

ಒಂದೆಡೆ ಮೊದಲಿನಿಂದಲೇ ಮುಸ್ಲಿಮರು ನಮ್ಮ ಕರೆಯ ಅಭಿಸಂಬೋಧಿತರಾಗಿದ್ದಾರೆ. 
ಇನ್ನೊಂದೆಡೆ ಮುಸ್ಲಿಮ್‌ ಅಲ್ಲದ ಜನರೂ ನಮ್ಮ ಅಭಿಸಂಬೋಧಿತರಾಗಿದ್ದಾರೆ. ಇವರ ಪೈಕಿ 


ಸತ್ಯದ ಸಾಕ್ಷ್ಯ | 5 


ಪ್ರತಿಯೊಬ್ಬರಿಗೂ ನಮ್ಮ ಬಳಿ ಒಂದು ಸಂದೇಶವಿದೆ. ಆದರೆ ಮುಸ್ಲಿಮೇತರ ಬಂಧುಗಳಾರೂ 
ನನಗೆ ಇಲ್ಲಿ ಗೋಚರಿಸುವುದಿಲ್ಲ, ನಮ್ಮ ಗತಕಾಲದ ಪ್ರಮಾದಗಳ ಮತ್ತು ಇಂದಿನ ತಪ್ಪು 
ಯೋಜನೆಗಳ ಫಲವಾಗಿ ಅಲ್ಲಾಹನ ದಾಸರ ಒಂದು ದೊಡ್ಡ ವಿಭಾಗವು ನಮ್ಮಿಂದ 
ದೂರವಾಗಿದೆ. ಅವರನ್ನು ನಮ್ಮಲ್ಲಿಗೆ ಕರೆದು ಅಥವಾ ನಾವೇ ಅವರಲ್ಲಿಗೆ ಹೋಗಿ ಅವರ 
ಮತ್ತು ನಮ್ಮ ದೇವನು ನಮ್ಮೆಲ್ಲರ ಮಾರ್ಗದರ್ಶನಕ್ಕಾಗಿ ತನ್ನ ಪ್ರವಾದಿಗಳ ಮೂಲಕ 
ಕಳುಹಿಸಿಕೊಟ್ಟ ಸಂದೇಶವನ್ನು ಅವರ ಮುಂದಿಡುವ ಅವಕಾಶವು ನಮಗೆ ಸಿಗುವುದೇ 
ವಿರಳವಾಗಿದೆ. ಏನೇ ಇರಲಿ. ಅವರು ಈಗ ಇಲ್ಲದ ಕಾರಣ ವಿಶೇಷವಾಗಿ ಮುಸ್ಲಿಮರಿಗೇ 
ಇರುವ ನಮ್ಮ ಸಂದೇಶವನ್ನು ಮುಂದಿಡುವೆನು. 


ನಾವು ಮುಸ್ಲಿಮರಿಗೆ ಕರೆ ನೀಡುವುದೇನೆಂದರೆ, ಅವರು 'ಮುಸ್ಲಿಮ್‌' ಎಂಬ 
ನೆಲೆಯಲ್ಲಿ ಅವರ ಮೇಲೆ ಬೀಳುವ ಹೊಣೆಗಾರಿಕೆಗಳನ್ನು ಚೆನ್ನಾಗಿ ಅರಿತು ಅವುಗಳನ್ನು 
ನಿರ್ವಹಿಸಬೇಕು. ನಾವು ಮುಸ್ಲಿಮರು, ನಾವು ಅಲ್ಲಾಹನನ್ನೂ ಅವನ ಧರ್ಮವನ್ನೂ 
ನಂಬುತ್ತೇವೆ ಎಂದು ಹೇಳಿದರೆ ಸಾಲದು. ಬದಲಾಗಿ ಅಲ್ಲಾಹನನ್ನು ನಿಮ್ಮ ದೇವನೆಂದೂ 
ಅವನ ಧರ್ಮವನ್ನು ನಿಮ್ಮ ಧರ್ಮವೆಂದೂ ಒಪ್ಪಿಕೊಂಡ ಬಳಿಕ ನಿಮ್ಮ ಮೇಲೆ ಬೀಳುವ 
ಹೊಣೆಗಾರಿಕೆಗಳ ಪ್ರಜ್ಞೆ ನಿಮಗಿರಬೇಕು ಮತ್ತು ಅದರ ನಿರ್ವಹಣೆಯ ಚಿಂತೆ ನಿಮಗಿರ 
ಬೇಕು. ಅದನ್ನು ನೀವು ನಿರ್ವಹಿಸದೆ ಹೋದರೆ ಅದರ ದುಷ್ಪರಿಣಾಮಗಳಿಂದ ಈ ಲೋಕ 
ದಲ್ಲಿಯೂ ಪರಲೋಕದಲ್ಲಿಯೂ ನೀವು ಮುಕ್ತರಾಗಲಾರಿರಿ. ಆ ಹೊಣೆಗಾರಿಕೆಗಳಾವುವು? 


ಅದು ಕೇವಲ ಅಲ್ಲಾಹನಲ್ಲಿ, ದೇವಚರರಲ್ಲಿ ಅಲ್ಲಾಹನ ಗ್ರಂಥಗಳಲ್ಲಿ ಅವನ 
ಪ್ರವಾದಿಗಳಲ್ಲಿ ಮತ್ತು ಪರಲೋಕ ಜೀವನದಲ್ಲಿ ವಿಶ್ವಾಸವಿರಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ, 
ಅದು ನಮಾರು್‌ ಮಾಡುವುದಕ್ಕೆ, ಉಪವಾಸ ವ್ರತ ಆಚರಿಸುವುದಕ್ಕೆ, ಹಜ್ಜ್‌ ಮಾಡುವುದಕ್ಕೆ 
ಮತ್ತು ರುಕಾತ್‌ ನೀಡುವುದಕ್ಕೂ ಸೀಮಿತವಾಗಿಲ್ಲ, ಅದು ನಿಕಾಹ್‌, ತಲಾಕ್‌, ವಾರೀಸು 
ಹಕ್ಕು ಮುಂತಾದ ವಿಷಯಗಳಲ್ಲಿ ಇಸ್ಲಾಮ್‌ ನಿಶ್ಚಯಿಸಿದ ನಿಯಮಗಳನ್ನು ಪಾಲಿಸುವುದಕ್ಕೂ 
ಸೀಮಿತವಲ್ಲ, ಬದಲಾಗಿ ಇವುಗಳಿಗೆ ಹೊರತಾದ ಒಂದು ಮಹತ್ವರ ಹೊಣೆಗಾರಿಕೆಯೂ 
ನಿಮ್ಮ ಮೇಲೆ ಬೀಳುತ್ತದೆ. ಇಡೀ ಜಗತ್ತಿನ ಮುಂದೆ ನೀವು ನಂಬಿರುವ ಸತ್ಯದ ಸಾಕ್ಷಿಗಳಾಗಿ 
ನಿಲ್ಲುವುದೇ ಆ ಹೊಣೆಗಾರಿಕೆಯಾಗಿದೆ. ಪವಿತ್ರ ಕುರ್‌ಆನಿನ "ಮುಸ್ಲಿಮ್‌' ಎಂಬ ಹೆಸರಲ್ಲಿ. 
ನಿಮ್ಮನ್ನು ಒಂದು ಪ್ರತ್ಯೇಕ ಸಮುದಾಯವಾಗಿ ಮಾಡಿರುವುದರ ಏಕೈಕ ಉದ್ದೇಶವೆಂದು 
ಸಾರಿರುವುದು ನೀವು ಸಮಸ್ತ ಮಾನವಕೋಟಿಯ ಮುಂದೆ ಸತ್ಯದ ಸಾಕ್ವ್ಯ ವಹಿಸುವ ನಿಮ್ಮ 
ಹೊಣೆಯನ್ನು ಪೂರ್ಣವಾಗಿ ನಿರ್ವಹಿಸಬೇಕೆಂಬುದೇ ಆಗಿದೆ. 


“ಮತ್ತು ಇದೇ ರೀತಿ ನೀವು ಜಗತ್ತಿನ ಮಾನವರ ಬಗ್ಗೆ ಸಾಕ್ಷಿಯಾಗಿರಲಿಕ್ಕೂ 
ಸಂದೇಶವಾಹಕರು ನಿಮ್ಮ ಬಗ್ಗೆ ಸಾಕ್ಷಿಯಾಗಿರಲಿಕ್ಕೂ ನಾವು ನಿಮ್ಮನ್ನು ಒಂದು ಸುಮಧ್ಯ 


6 | 


ಸಮುದಾಯವನ್ನಾಗಿ ಮಾಡಿದ್ದೇವೆ.” (ಪವಿತ್ರ ಕುರ್‌ಆನ್‌: 2: 143) 

ಇದು ನಿಮ್ಮ ಸಮುದಾಯದ ಅಸ್ತಿತ್ವದ ಧ್ಯೇಯವಾಗಿದೆ. ಇದನ್ನು ನೀವು ಪೂರೈಸ 
ದಿದ್ದರೆ ನಿಮ್ಮ ಜೀವನವನ್ನೇ ವ್ಯರ್ಥಗೊಳಿಸಿದಂತಾಗುತ್ತದೆ. ಇದು ನಿಮ್ಮ ಮೇಲೆ ಅಲ್ಲಾಹನು 
ಹೊರಿಸಿರುವ ಕರ್ತವ್ಯವಾಗಿದೆ. ಏಕೆಂದರೆ ಅಲ್ಲಾಹನು ಹೀಗೆ ಆದೇಶಿಸಿರುವನು, 


"“ಓ ಸತ್ಯವಿಶ್ವಾಸಿಗಳೇ। ನೀವು ಅಲ್ಲಾಹನಿಗಾಗಿ ಸತ್ಯದಲ್ಲೇ ನೆಲೆ ನಿಲ್ಲುವವರೂ ಮತ್ತು 
ನ್ಯಾಯದ ಸಾಕ್ಷ್ಯ ವಹಿಸುವವರೂ ಆಗಿರಿ.” (ಪವಿತ್ರ ಕುರ್‌ಆನ್‌: 5: 8) 

ಇದು ಕೇವಲ ಒಂದು ಆದೇಶವಾಗಿರದೆ ಕಟ್ಟಾಜ್ಞೆಯಾಗಿದೆ. ಅಲ್ಲಾಹನು ಹೇಳಿರು 
ವನು, “ಅಲ್ಲಾಹನ ಕಡೆಯಿಂದ ದೊರೆತ ಒಂದು ಸಾಕ್ಷ್ಯವು ತನ್ನಲ್ಲಿದ್ದೂ ಅದನ್ನು ಅಡಗಿಸಿ 
ದವನಿಗಿಂತ ಹಿರಿಯ ಅಕ್ರಮಿ ಇನ್ನಾರಿರಬಹುದು?'' (ಪವಿತ್ರ ಕುರ್‌ಆನ್‌: 2: 240) 


ಈ ಕರ್ತವ್ಯವನ್ನು ನಿರ್ವಹಿಸದೆ ಇರುವುದರ ಪರಿಣಾಮವೇನೆಂಬುದನ್ನೂ ಅಲ್ಲಾಹನು 
ನಿಮಗೆ ತಿಳಿಸಿರುವನು. ನಿಮಗಿಂತ ಮುಂಚೆ ಈ ಸಾಕ್ಷ್ಯದ ಕಟಕಟೆಯಲ್ಲಿ ಯಹೂದಿಗಳನ್ನು 
ನಿಲ್ಲಿಸಲಾಗಿತ್ತು. ಆದರೆ ಅವರು ಸ್ಟಲ್ಪಂಶ ಸತ್ಯವನ್ನು ಮರೆಮಾಚಿದರು. ಸ್ವಲ್ಪಂಶ ಸತ್ಯದ 
ವಿರುದ್ಧ ಸಾಕ್ಷ್ಯ ವಹಿಸಿದರು. ಒಟ್ಟಿನಲ್ಲಿ ಸತ್ಯದ ಬದಲು ಮಿಥ್ಯದ ಸಾಕ್ಷಿಗಳಾಗಿ ಮಾರ್ಪಟ್ಟರು. 
ಇದರಿಂದಾಗಿ ಅಲ್ಲಾಹನು ಅವರನ್ನು ತಿರಸ್ಕರಿಸಿದನು ಮತ್ತು ಅವರ ಮೇಲೆ ಅಲ್ಲಾಹನ 
ಶಾಪ ಎರಗಿತು. 


"ಕೊನೆಗೆ ನಿಂದ್ಯತೆ ಮತ್ತು ದಾರಿದ್ರ್ಯವು ಅವರನ್ನು ಆವರಿಸಿದುವು ಮತ್ತು ಅವರು 
ಅಲ್ಲಾಹನ ಕ್ರೋಧಕ್ಕೆ ಪಾತ್ರರಾದರು.” (ಪವಿತ್ರ ಕುರ್‌ಆನ್‌: 2: 61) , 

ನಿಮ್ಮ ಮೇಲೆ ಹಾಕಲಾಗಿರುವ ಈ ಹೊಣೆಗಾರಿಕೆಯ ತಾತ್ಟರ್ಯವೇನೆಂದರೆ, ನಿಮ್ಮ 
ಬಳಿಗೆ ಬಂದಿರುವ ಸತ್ಯವನ್ನು, ನಿಮಗೆ ತೋರಿಸಿಕೊಡಲಾಗಿರುವ ಸನ್ಮಾರ್ಗವನ್ನು, ಮನುಷ್ಯರ 
ಕಲ್ಯಾಣ ಮತ್ತು ಮೋಕ್ಷಕ್ಕಾಗಿ ಇರುವ ಏಕೈಕ ಮಾರ್ಗವನ್ನು, ನೀವು ಜಗತ್ತಿನ ಮುಂದಿಟ್ಟು 
ಅದರ ಸತ್ಯತೆ ಮತ್ತು ವಾಸ್ತವತೆಯ ಬಗ್ಗೆ ಹಾಗೂ ಅದು ಮಾತ್ರ ನೇರ ಮಾರ್ಗವೆಂಬ 
ಬಗ್ಗೆ ಸಾಕ್ಷ್ಯ ವಹಿಸಬೇಕು. ಅದು ಸತ್ಯ ಮತ್ತು ಸನ್ಮಾರ್ಗವೆಂಬುದು ಜನರಿಗೆ ಸ್ಪಷ್ಟವಾಗು 
ವಂತಹ ಸಾಕ್ಷ್ಯ! ನೀವು ಲೋಕದ ಜನರ ಮುಂದೆ ಧರ್ಮದ ಹೊಣೆಯನ್ನು ಪೂರ್ತಿಗೊಳಿಸ 
ಬೇಕು. ಇದೇ ಸಾಕ್ಷ್ಯಕ್ಕಾಗಿ ಪ್ರವಾದಿಗಳು ಲೋಕಕ್ಕೆ ಕಳುಹಿಸಲ್ಪಡುತ್ತಿದ್ದರು. ಅದನ್ನು 
ಪೂರ್ಣಗೊಳಿಸುವುದು ಅವರ ಕಡ್ಡಾಯ ಕರ್ತವ್ಯವಾಗಿತ್ತು. ಈ ಸಾಕ್ಷ ಕವ ಎಲ್ಲಪ್ರವಾದಿಗಳ 
ಬಳಿಕವೂ ಅವರವರ ಸಮುದಾಯಗಳ ಮೇಲೆ ಕಡ್ಡಾಯವಾಗುತ್ತಿತ್ತು. ಅಂತಿಮ ಪ್ರವಾದಿ 
ಮುಹಮ್ಮದ್‌ರವರ(ಸ) ಮೇಲೆ ವ್ಯಕ್ತಿ ಗತವಾಗಿ ಈ ಕರ್ತವ್ಯವು ಕಡ್ಡಾಯವಾದಂತೆ ಅವರ 
ನಂತರ ಅದು ಮುಸ್ಲಿಮ್‌ ಸಮುದಾಯದ ಮೇಲೆ ಒಟ್ಟಾಗಿ ಕಡ್ಡಾಯವಾಗಿದೆ. 


ಸತ್ಯದ ಸಾಕ್ಷ್ಯ | 7 


ಮಾನವಕುಲಕ್ಕೆ ಅಲ್ಲಾಹನು ನಿಶ್ಚಯಿಸಿರುವ ವಿಚಾರಣೆ ಮತ್ತು ಶಿಕ್ಷೆ-ಪುರಸ್ಕಾರಗಳ 
ನಿಯಮವು ಈ ಸಾಕ್ಷ್ಯದ ಮೇಲೆಯೇ ನೆಲೆನಿಂತಿದೆ ಎಂಬುದನ್ನು ಅರಿತರೆ ಇದರ 
ಮಹತ್ವವು ಮನವರಿಕೆಯಾಗುವುದು. ಅಲ್ಲಾಹನು ಯುಕ್ತಿವಂತನೂ ಕರುಣಾನಿಧಿಯೂ 
ನ್ಯಾಯನಿಷ್ಠನೂ ಆಗಿರುವನು. ಜನರಿಗೆ ಅವನ ಮೆಚ್ಚುಗೆ ಯಾವುದರಲ್ಲಿದೆ ಎಂದು 
ತಿಳಿಯದಿರುವ ಸ್ಥಿತಿಯಲ್ಲಿ ತನ್ನ ಮೆಚ್ಚುಗೆಯ ಮಾರ್ಗದಲ್ಲಿ ನಡೆಯದ ಕಾರಣಕ್ಕಾಗಿ 
ಜನರನ್ನು ಹಿಡಿಯುವುದು; ಜನರಿಗೆ ಸನ್ಮಾರ್ಗ ಯಾವುದೆಂದು ತಿಳಿಯದೆ ಅವರನ್ನು ಅವರ 
ಪಥಭ್ರಷ್ಟತೆಗಾಗಿ ಹಿಡಿಯುವುದು ಮತ್ತು ತಮ್ಮನ್ನು ಯಾವುದರ ಬಗ್ಗೆ ವಿಚಾರಿಸ ಲಾಗುವುದು 
ಎಂದು ತಿಳಿಯದೆಯೇ ಅವರನ್ನು ಅಜ್ಞಾತ ವಿಷಯದ ಬಗ್ಗೆ ವಿಚಾರಿಸು ವುದು ಅವನ 
ಯುಕ್ತಿ, ಕರುಣೆ ಮತ್ತು ನ್ಯಾಯನಿಷ್ಠೆಗೆ ಅತೀತವಾಗಿದೆ. ಆದ್ದರಿಂದ ಅಲ್ಲಾಹನು ಮಾನವ 
ಕುಲದ ಆರಂಭವನ್ನೇ ಓರ್ವ ಪ್ರವಾದಿಯಿಂದ ಮಾಡಿದನು. ನಿಮ್ಮ ಬಗ್ಗೆ ನಿಮ್ಮ ಸೃಷ್ಟಿಕರ್ತನ 
ಇಚ್ಛೆಯಿದು. ನಿಮಗೆ ಲೋಕದಲ್ಲಿ ಜೀವನ ಸಾಗಿಸಲಿಕ್ಕಿರುವ ಸರಿಯಾದ ವಿಧಾನವಿದು. 
ನೀವು ನಿಮ್ಮ ಒಡೆಯನ ಮೆಚ್ಚುಗೆಯನ್ನು ಗಳಿಸಬಹುದಾ ದಂತಹ ಮಾರ್ಗವಿದು. ನೀವು 
ಮಾಡಬೇಕಾದ ಕಾರ್ಯಗಳಿವು, ನೀವು ಮಾಡಬಾರದ ಕಾರ್ಯಗಳಿವು ಮತ್ತು ಈ 
ವಿಷಯಗಳ ಬಗ್ಗೆ ನಿಮ್ಮಿಂದ ವಿಚಾರಣೆ ನಡೆಸಲಾಗುವುದು ಎಂದು ಮಾನವ ಕುಲವನ್ನು 
ಎಚ್ಚರಿಸಲಿಕ್ಕಾಗಿ ಅಲ್ಲಾಹನು ಕಾಲಕಾಲಕ್ಕೆ ಅಸಂಖ್ಯ ಪ್ರವಾದಿಗಳನ್ನು ಕಳುಹಿಸಿದನು. ತನ್ನ 
ಪ್ರವಾದಿಗಳ ಮೂಲಕ ಅಲ್ಲಾಹನು ನೀಡಿದ ಈ ಸಾಕ್ಷ್ಯದ ಉದ್ದೇಶವು ಜನರಿಗೆ ಅಲ್ಲಾಹನ 
ಮುಂದೆ, ನಮಗೆ ತಿಳಿದಿರಲಿಲ್ಲ ನಮಗೆ ತಿಳಿಸದೆ ಇರುವ ವಿಷಯದ ಮೇಲೆ ನಮ್ಮನ್ನು 
ನೀನು ಹಿಡಿಯುತ್ತಿರುವಿ ಎಂದು ವಾದ ಹೂಡಲು ಅವಕಾಶ ನೀಡದಿರುವುದಾಗಿದೆ ಎಂದು 
ಕುರ್‌ಆನಿನಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಸುವಾರ್ತೆ ಮತ್ತು ಎಚ್ಚರಿಕೆ ನೀಡುವ 
ಪ್ರವಾದಿಗಳನ್ನು ಕಳುಹಿಸಿರುವುದು ಪ್ರವಾದಿಗಳ ಬಳಿಕ ಜನರಿಗೆ ಅಲ್ಲಾಹನ ಮೇಲೆ ವಾದ 
ಹೂಡುವ ಅವಕಾಶ ಇಲ್ಲದಾಗಲಿ ಕ್ಕಾಗಿ; ಮತ್ತು ಅಲ್ಲಾಹನು ಪ್ರಬಲನೂ ಯುಕ್ತಿವಂತನೂ 
ಆಗಿರುತ್ತಾನೆ. (ಪವಿತ್ರ ಕುರ್‌ಆನ್‌: 4: 165) 


ಈ ರೀತಿ ಅಲ್ಲಾಹನು ಜನರ ಮೇಲಿನ ಹೊಣೆಯನ್ನು ತನ್ನಿಂದ ಇಳಿಸಿ ಪ್ರವಾದಿಗಳ 

. ಮೇಲೆ ಹಾಕಿದನು ಮತ್ತು ಪ್ರವಾದಿಗಳು ಈ ಮಹತ್ವಪೂರ್ಣ ಹೊಣೆ ಗಾರಿಕೆಯ 
ಪದವಿಯ ಮೇಲೆ ನೇಮಕಗೊಂಡರು. ಅವರು ಸತ್ಯದ ಸಾಕ್ಷ್ಯ ವಹಿಸುವ ಹೊಣೆಯನ್ನು 
ಸರಿಯಾಗಿ ನಿರ್ವಹಿಸಿದರೆ, ಜನರು ತಮ್ಮ ಕರ್ಮಗಳಿಗೆ ತಾವೇ ಹೊಣೆಗಾರರಾಗುತ್ತಾರೆ. 
ಆದರೆ ಒಂದು ವೇಳೆ ಅವರಿಂದ ಸಾಕ್ಷ ತ್ತ ನಿರ್ವಹಣೆಯಲ್ಲಿ ಕುಂದುಂಟಾದರೆ, ಜನರ 
ಪಥಭ್ರಷ್ಟತೆಯ ಕುರಿತು ಪ್ರವಾದಿಗಳನ್ನೇ ವಿಚಾರಣೆಗೊಳಪಡಿಸಲಾಗುವುದು. ಬೇರೆ ಮಾತಿನಲ್ಲಿ 
ಹೇಳುವುದಾದರೆ ಪ್ರವಾದಿಗಳ ಪದವಿಯು ಬಹಳ ನಾಜೂಕಿನದಾಗಿತ್ತು. ಅವರು ಸತ್ಯದ 
ಸಾಕ್ಷ್ಯವನ್ನು ಸರಿಯಾಗಿ ನಿರ್ವಹಿಸಿ ಜನರ ಕಡೆಯಿಂದ ಹೊಣೆಮುಕ್ತರಾಗಬೇಕಿತ್ತು. 


8 | 


ಅನ್ಯಥಾ ಜನರು ಅವರ ವಿರುದ್ಧ ಅಲ್ಲಾಹನ ಮುಂದೆ ಈ ರೀತಿ ವಾದ ಹೂಡುತ್ತಿದ್ದರು, 
ಅಲ್ಲಾಹನು ನಿಮಗೆ ದಯಪಾಲಿಸಿದ ಜ್ಞಾನವನ್ನು ನೀವು ನಮಗೆ ಮುಟ್ಟಿಸಿರಲಿಲ್ಲ ಅವನು 
ನಿಮಗೆ ತಿಳಿಸಿದ ಜೀವನದ ಸರಿಯಾದ ಮಾರ್ಗವನ್ನು ನೀವು ನಮಗೆ ತೋರಿಸಿರಲಿಲ್ಲ 
ಈ ಕಾರಣದಿಂದಾಗಿಯೇ ಪ್ರವಾದಿಗಳು ತಮ್ಮ ಮೇಲೆ ಹೊರಿಸಲಾದ ಈ ಹೊಣೆಗಾರಿಕೆಯ 
ಭಾರವನ್ನು ಬಹಳ ಗಂಭೀರವಾಗಿ ಪರಿಗಣಿಸುತ್ತಿದ್ದರು. ಆದ್ದರಿಂದಲೇ ಅವರು ತಮ್ಮ 
ಪಾಲಿನ ಕರ್ತವ್ಯವಾದ ಸತ್ಯದ ಸಾಕ್ಷ್ಯ ನಿರ್ವಹಿಸಲಿಕ್ಕಾಗಿ ಹಾಗೂ ಜನರ ಕಡೆಯಿಂದ 
ಹೊಣೆಮುಕ್ತರಾಗಲಿಕ್ಕಾಗಿ ಸಾಧ್ಯವಿದ್ದ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದರು. ತರುವಾಯ 
ಪ್ರವಾದಿಗಳ ಮೂಲಕ ಸತ್ಯದ ಜ್ಞಾನ ಮತ್ತು ಸನ್ಮಾರ್ಗವನ್ನು ಪಡೆದ ಜನರನ್ನು ಒಂದು 
ಸಮುದಾಯವಾಗಿ ಮಾಡಲಾಯಿತು ಮತ್ತು ಸತ್ಯದ ಸಾಕ್ಷ್ಯವಹಿಸುವ ಯಾವ ಘನ 
ಜವಾಬ್ದಾರಿಕೆಯನ್ನು ಪ್ರವಾದಿಗಳಿಗೆ ವಹಿಸಿ ಕೊಡಲಾಗಿತ್ತೋ ಅದು ಈಗ ಆ ಸಮುದಾಯದ 
ಪಾಲಿಗೆ ಬಂತು. ಪ್ರವಾದಿಗಳ ಉತ್ತರಾಧಿಕಾರಿಯೆಂಬ ನೆಲೆಯಲ್ಲಿ ಈ ಸಮುದಾಯವು 
ಸಾಕ್ಷ್ಯದ ಹೊಣೆಯನ್ನು ಪೂರ್ತಿಗೊಳಿಸಿಯೂ ಜನರು ಸರಿದಾರಿಗೆ ಬರದಿದ್ದರೆ, ಅವರು 
ಪುರಸ್ಕಾರ ಪಡೆಯುವರು ಮತ್ತು ಜನರು ಹಿಡಿಯ ಲ್ಪಡುವರು. ಆದರೆ ಈ ಸಮುದಾಯವು 
ಸತ್ಯದ ಸಾಕ್ಷ್ಯ ವಹಿಸುವಲ್ಲಿ ಲೋಪ ಮಾಡಿ ದರೆ ಅಥವಾ ಸತ್ಯದ ಬದಲು ಮಿಥ್ಯದ ಸಾಕ್ಷ್ಯ 
ವಹಿಸತೊಡಗಿದರೆ ಜನರಿಗಿಂತ ಮೊದಲು ಇವರನ್ನೇ ಹಿಡಿಯಲಾಗುವುದು. ಅವರಿಂದ 
ಅವರ ಕರ್ಮಗಳ ವಿಚಾರಣೆಯೂ ನಡೆಯುವುದು ಮತ್ತು ಅವರು ಸರಿಯಾದ ಸಾಕ್ಷ್ಯ 
ನೀಡದ ಕಾರಣ ಅಥವಾ ತಪ್ಪು ಸಾಕ್ಷ 5 ನೀಡಿದ ಕಾರಣ ಪಥಭ್ರಷ್ಟತೆ, ಗೊಂದಲ ಮತ್ತು 
ದುಷ್ಕರ್ಮಗಳಿಗೆ ಬಲಿಯಾದ ಜನರ ಕರ್ಮಗಳ ವಿಚಾರಣೆಯೂ ನಡೆಯುವುದು. 


ಮಾನ್ಯರೇ! ನನ್ನ ಮೇಲೆ, ನಿಮ್ಮ ಮೇಲೆ ಮತ್ತು ತಮ್ಮನ್ನು ಮುಸ್ಲಿಮ್‌ 
ಸಮುದಾಯದವರು ಎಂದು ಹೇಳಿಕೊಳ್ಳುತ್ತಿರುವ ಹಾಗೂ ಅಲ್ಲಾಹನ ಗ್ರಂಥ ಮತ್ತು 
ಅವನ ಪ್ರವಾದಿಗಳ ಮಾರ್ಗದರ್ಶನ ತಲುಪಿರುವ ಎಲ್ಲ ಜನರ ಮೇಲೆ ಇರುವ ಸತ್ಯದ 
ಸಾಕ್ಷ್ಯ ಎಂಬ ಗಂಭೀರ ಹೊಣೆಗಾರಿಕೆಯು ಇದುವೇ ಆಗಿದೆ. ಈಗ ಈ ಸಾಕ್ಷ್ಯವನ್ನು 
ನಿರ್ವಹಿಸುವ ವಿಧಾನ ಯಾವುದೆಂಬುದನ್ನು ನೋಡೋಣ. ಸಾಕ್ಷ್ಯಗಳು ಎರಡು 
ರೀತಿಯದ್ದಾಗಿರುತ್ತವೆ. ಒಂದು ಮಾತಿನ ಸಾಕ್ಷ್ಯ, ಇನ್ನೊಂದು ಕೃತಿಯ ಸಾಕ್ಷ್ಯ. ನಾವು 
, ಮಾತು ಮತ್ತು ಬರಹದ ಮೂಲಕ ಪ್ರವಾದಿಗಳಿಂದ ನಮಗೆ ದೊರೆತಿರುವ ಸತ್ಯವನ್ನು 
ಸ್ಪಷ್ಟಪಡಿಸುವುದೇ ಮಾತಿನ ಸಾಕ್ಷ್ಯವಾಗಿದೆ. ತಿಳಿಸುವ ಮತ್ತು ಮನವರಿಕೆ ಮಾಡಿಸುವ ಎಲ್ಲ 
ವಿಧಾನಗಳನ್ನು ಉಪಯೋಗಿಸಿ ಪ್ರಚಾರ, ಪ್ರಸಾರದ ಎಲ್ಲ ಮಾಧ್ಯಮಗಳನ್ನು ಬಳಸಿ ಸಾಹಿತ್ಯ 
ಮತ್ತು ಕಲೆಯ ಎಷ್ಟು ಪ್ರಕಾರಗಳಿವೆಯೋ ಅವುಗಳನ್ನೆಲ್ಲಾ ಕೈಗೆತ್ತಿಕೊಂಡು ಅಲ್ಲಾಹನು 
ಮನುಷ್ಯರಿಗಾಗಿ ನಿಶ್ಚಯಿಸಿರುವ ಧರ್ಮದ ಶಿಕ್ಷ ಣವನ್ನು ಜಗತ್ತಿಗೆ ನೀಡಬೇಕು. ವಿಚಾರ 
ಮತ್ತು ನಂಬಿಕೆಯ ಬಗ್ಗೆ, ನೈತಿಕತೆ ಮತ್ತು ಚಾರಿತ್ರ್ಯದ ಬಗ್ಗೆ, ನಾಗರಿಕತೆ ಮತ್ತು ಸಮಾಜದ 


ಸತ್ಯದ ಸಾಕ್ಷ್ಯ | 9 


ಬಗ್ಗೆ, ಸಂಪಾದನೆ ಮತ್ತು ವ್ಯವಹಾರದ ಬಗ್ಗೆ, ಕಾನೂನು ಮತ್ತು ನ್ಯಾಯಾಂಗ ವ್ಯವಸ್ಥೆಯ 
ಬಗ್ಗೆ, ರಾಜಕೀಯ ಹಾಗೂ ಆಡಳಿತ ವಿಧಾನದ ಬಗ್ಗೆ ಮತ್ತು ಮನುಷ್ಯರ ಮಧ್ಯೆ ಇರುವ 
ಇತರೆಲ್ಲ ವ್ಯವಹಾರಗಳ ಬಗ್ಗೆ ಈ ಧರ್ಮವು ಮನುಷ್ಯನ ಮಾರ್ಗದರ್ಶನಕ್ಕಾಗಿ ಏನೆಲ್ಲ 
ಮುಂದಿಟ್ಟಿದೆಯೋ ಅದನ್ನು ಸ್ಪಷ್ಟವಾಗಿ ವಿವರಿಸಬೇಕು. ಆಧಾರ ಮತ್ತು ಪ್ರಮಾಣಗಳ 
ಮೂಲಕ ಅದು ಸತ್ಯವೆಂಬುದನ್ನು ಸಾಬೀತುಪಡಿಸಬೇಕು. ಅದಕ್ಕೆ ವಿರುದ್ಧವಾದುದೆಲ್ಲವನ್ನೂ 
ವೈಚಾರಿಕ ವಿಮರ್ಶೆಗೆ ಗುರಿಪಡಿಸಿ ಅವುಗಳಲ್ಲಿರುವ ಕೆಡುಕನ್ನು ತಿಳಿಸಬೇಕು. 


ಜನರ ಸನ್ಮಾರ್ಗದರ್ಶನಕ್ಕಾಗಿ ಪ್ರವಾದಿಗಳು ವೈಯಕ್ತಿಕವಾಗಿ ಚಿಂತಿತರಾಗಿದ್ದಂತೆ ಈ 
ಸಮುದಾಯವು ಸಾಮೂಹಿಕವಾಗಿ ಚಿಂತಿತವಾಗುವ ತನಕ ಮಾತಿನ ಸಾಕ್ಷ್ಯದ ಈ 
ಹೊಣೆಯು ಪೂರ್ಣಗೊಳ್ಳಲಾರದು. ಈ ಹೊಣೆಯನ್ನು ಪೂರ್ತಿಗೊಳಿಸಬೇಕಾದರೆ ಈ 
ಕಾರ್ಯವು ನಮ್ಮೆಲ್ಲ ಸಂಘಟಿತ ಪ್ರಯತ್ನಗಳ ಮತ್ತು ಸಾಮುದಾಯಿಕ ಹೋರಾಟದ 
ಕೇಂದ್ರ ಬಿಂದುವಾಗಬೇಕು. ನಾವು ನಮ್ಮ ಮನ-ಮಸ್ತಿಷ್ಠಗಳ ಎಲ್ಲ ಸಾಮರ್ಥ್ಯಗಳನ್ನು 
ಮತ್ತು ನಮ್ಮೆಲ್ಲ ಸಂಪನ್ಮೂಲಗಳನ್ನು ಅದಕ್ಕಾಗಿ ವ್ಯಯಿಸಬೇಕು. ನಮ್ಮೆಲ್ಲ ಚಟುವಟಿಕೆ 
ಗಳಲ್ಲಿ ಈ ಧ್ಯೇಯವನ್ನು ಮುಂದಿಟ್ಟುಕೊಳ್ಳಬೇಕು. ನಮ್ಮ ಮಧ್ಯೆ ಸತ್ಯದ ವಿರುದ್ಧ 
ಸಾಕ್ಷಿ ಯಾಗಬಲ್ಲ ಯಾವುದೇ ಸ್ವರ ಏಳುವುದನ್ನು ನಾವು ಎಷ್ಟು ಮಾತ್ರಕ್ಕೂ ಸಹಿಸಬಾರದು. 

ಇನ್ನು ಕೃತಿಯ ಸಾಕ್ಷ್ಯದ ತಾಶ್ಚರ್ಯವೇನೆಂದರೆ, ನಾವು ಸತ್ಯವೆಂದು ಸಾರುವ 
ತತ್ವಗಳನ್ನು ನಮ್ಮ ಜೀವನದಲ್ಲಿ ಆಚರಿಸಿ ತೋರಿಸುವುದು. ಲೋಕವು ಕೇವಲ ನಮ್ಮ 
ನಾಲಗೆಯಿಂದ ಅವುಗಳ ಸತ್ಯತೆಯನ್ನು ಕೇಳುವುದಲ್ಲ; ನಮ್ಮ ಜೀವನದಲ್ಲಿ ಅವುಗಳ ಒಳಿತು 
ಮತ್ತು ಸಮೃದ್ಧಿಗಳನ್ನು ದರ್ಶಿಸುವಂತಾಗಬೇಕು. ಸತ್ಯವಿಶ್ವಾಸದ ಮಾಧುರ್ಯದಿಂದ 
ಮನುಷ್ಯನ ಚಾರಿತ್ರ | ಮತ್ತು ವ್ಯವಹಾರಗಳಲ್ಲಿ ಉಂಟಾಗುವ ಸಿಹಿಯನ್ನು ಅವರು ನಮ್ಮ 
ವರ್ತನೆಯಲ್ಲಿ ಅನುಭವಿಸುವಂತಾಗಬೇಕು. ಈ ಧರ್ಮದ ಮಾರ್ಗದರ್ಶನದಲ್ಲಿ ಎಷ್ಟು 
ಉತ್ತಮ ಮನುಷ್ಯರು ಆಗುತ್ತಾರೆ, ಎಷ್ಟು ನ್ಯಾಯಪೂರ್ಣ ಸಮಾಜ ಅಸ್ತಿತ್ವಕ್ಕೆ ಬರುತ್ತದೆ. 
ಎಷ್ಟು ಸುಧಾರಿತ ಸಮಾಜವು ನಿರ್ಮಾಣವಾಗುತ್ತದೆ. ಎಷ್ಟು ಶುಭ್ರ ಮತ್ತು ಪವಿತ್ರ 
ನಾಗರಿಕತೆ ಉಂಟಾಗುತ್ತದೆ. ಎಷ್ಟು ಸರಿಯಾದ ದಿಕ್ಕಿನಲ್ಲಿ ಜ್ಞಾನ, ಶಿಷ್ಟಾಚಾರ ಮತ್ತು ಕಲೆಗಳ 
ಅಭಿವೃದ್ಧಿಯಾಗುತ್ತದೆ; ಎಷ್ಟು ನ್ಯಾಯಯುತ, ಸಂವಹನಶೀಲ ಮತ್ತು ಸಂಘರ್ಷವಿಲ್ಲದ 
ಆರ್ಥಿಕ ಸಹಕಾರ ಅಸ್ತಿತ್ವಕ್ಕೆ ಬರುತ್ತದೆ ಹಾಗೂ ಯಾವ ರೀತಿ ವೈಯಕ್ತಿಕ ಮತ್ತು ಸಾಮಾಜಿಕ 
ಜೀವನದ ಪ್ರತಿಯೊಂದು ರಂಗವೂ ಸುಧಾರಣೆಗೊಂಡು ಒಳಿತುಗಳಿಂದ ತುಂಬಿ ತುಳುಕುತ್ತದೆ 
ಎಂಬುದನ್ನು ಅವರು ಕಣ್ಣಾರೆ ಕಾಣುವಂತಾಗುತ್ತದೆ. 


ಈ ಸಾಕ್ಷ ವು ಸಂಪೂರ್ಣವಾಗಿ ನೆರವೇರಬೇಕಾದರೆ ನಾವು ವೈಯಕ್ತಿಕವಾಗಿಯೂ 
ಸಮುದಾಯವೆಂಬ ನೆಲೆಯಲ್ಲಿ ಸಾಮೂಹಿಕವಾಗಿಯೂ ನಮ್ಮ ಧರ್ಮದ ಸತ್ಯತೆಯ 


10 | 


ಸಾಕಾರ ಸಾಕ್ಷಿ ಯಾಗಿ ಮಾರ್ಪಡಬೇಕು. ನಮ್ಮ ಜನರ ಚಾರಿತ್ರ ವು ಅದರ ಸತ್ಯತೆಗೆ 
ಪುರಾವೆಯಾಗಬೇಕು. ನಮ್ಮ ಮನೆಗಳು ಅದರ ಕಂಪಿನಿಂದ ಸುವಾಸನೆ ಬೀರುವಂತಾಗ 
ಬೇಕು. ನಮ್ಮ ಮಳಿಗೆ ಮತ್ತು ಕಾರ್ಬಾನೆಗಳು ಅದರ ಬೆಳಕಿನಿಂದ ಬೆಳಗಬೇಕು. ನಮ್ಮ 
ಸಂಸ್ಥೆಗಳು ಮತ್ತು ಶಾಲೆಗಳು ಅದರ ಜ್ಯೋತಿಯಿಂದ ಬೆಳಗಬೇಕು. ನಮ್ಮ ಸಾಹಿತ್ಯ ಮತ್ತು 
ಪತ್ರಿಕೆಗಳು ಅದರ ಒಳಿತುಗಳ ಪ್ರಮಾಣವನ್ನು ಒದಗಿಸಬೇಕು. ನಮ್ಮ ಸಾಮುದಾಯಿಕ 
ಧೋರಣೆ ಮತ್ತು ಸಾಮೂಹಿಕ ಹೋರಾಟವು ಅದರ ಸತ್ಯತೆಯ ಸ್ಪಷ್ಟ ಪುರಾವೆಯಾಗಬೇಕು. 
ಒಟ್ಟಿನಲ್ಲಿ ನಾವು ಎಲ್ಲಿ ಯಾವ ನೆಲೆಯಲ್ಲಿದ್ದರೂ ನಮ್ಮ ಸಂಪರ್ಕಕ್ಕೆ ಬರುವ ವ್ಯಕ್ತಿ ಮತ್ತು 
ಜನಾಂಗಗಳು ನಮ್ಮ ವೈಯಕ್ತಿಕ ಮತ್ತು ಸಾಮುದಾಯಿಕ ಚಾರಿತ್ರ ಕದಲ್ಲಿನಾವು ಸತ್ಯವೆಂದು 
ಪ್ರತಿಪಾದಿಸುವ ತತ್ವಗಳು ವಾಸ್ತವದಲ್ಲಿ ಸತ್ಯವೆಂದೂ ಅವುಗಳಿಂದಾಗಿ ಮನುಷ್ಯ ಜೀವನವು 
ಸುಧಾರಣೆಗೊಂಡು ಉನ್ನತವಾಗುತ್ತ ದೆಂದೂ ತಿಳಿದುಕೊಳ್ಳುವಂತಾಗಬೇಕು. ಇದು 
ಪರಿಪೂರ್ಣಗೊಳ್ಳಬೇಕಾದರೆ ಒಂದು ರಾಷ್ಟ್ರವು ಈ ತತ್ವಗಳ ಆಧಾರದಲ್ಲಿ. ಸ್ಥಾಪನೆಯಾಗಬೇಕು 
ಮತ್ತು ಅದು ಸಂಪೂರ್ಣ ಧರ್ಮವನ್ನು ಕಾರ್ಯರೂಪಕ್ಕೆ ತಂದು ತನ್ನ ನ್ಯಾಯ, 
ಸುಧಾರಣಾ ಕಾರ್ಯಕ್ರಮ, ಸುವ್ಯವಸ್ಥೆ ಶಾಂತಿ, ಜನಕಲ್ಯಾಣ, ಆಡಳಿತಗಾರರ ಸಚ್ಚಾರಿತ್ರ ಕೆ 
ಸಭ್ಯ ಆಂತರಿಕ ರಾಜಕೀಯ, ನ್ಯಾಯಸಮೃತ ವಿದೇಶ ನೀತಿ, ಸಭ್ಯ ಯುದ್ಧ ಹಾಗೂ 
ನಿಷ್ಕಾಪೂರ್ಣ ಒಪ್ಪಂದಗಳ ಮೂಲಕ ಇಡೀ ಜಗತ್ತಿನ ಮುಂದೆ ಯಾವ ಧರ್ಮವು ಈ 
ರಾಷ್ಟ್ರಕ್ಕೆ ಜನ್ನ ನೀಡಿದೆಯೋ ಅದು ವಾಸ್ತವದಲ್ಲಿ ಮಾನವ ಕಲ್ಯಾಣದ ಹೇತುವಾಗಿದೆ ಮತ್ತು 
ಅದರ ಅನುಸರಣೆಯಲ್ಲೇ ಮಾನವ ಕುಲದ ಒಳಿತು ಅಡಗಿದೆ ಎಂಬುದಕ್ಕೆ ಸಾಕ್ಷಿಯಾಗ 
ಬೇಕು. ಈ ಸಾಕ್ಷ $ವು ಮಾತಿನ ಸಾಕೆ ದೊಂದಿಗೆ ಸೇರಿದಾಗ ಮಾತ್ರ ಮುಸ್ಲಿಮ್‌ 
ಸಮುದಾಯದ ಮೇಲೆ ಹೊರಿಸಲಾಗಿರುವ ಹೊಣೆಯು ಪೂರ್ಣಗೊಳ್ಳುತ್ತದೆ. ಆಗ 
ಮಾನವಕುಲದ ಮೇಲೆ ಸಾಕ್ಷ್ಯದ ಯಣವು ತೀರುತ್ತದೆ. ಆಗ ಮಾತ್ರ ನಮ್ಮ ಸಮುದಾಯವು 
ಪರಲೋಕದ ನ್ಯಾಯಾಲಯದಲ್ಲಿ ಪ್ರವಾದಿವರ್ಯರ(ಸ) ನಂತರ ಎದ್ದು ನಿಂತು ಪ್ರವಾದಿ 
ವರ್ಯರು(ಸ) ನಮಗೆ ತಲುಪಿಸಿದ್ದೆಲ್ಲವನ್ನೂ ನಾವು ಜನರಿಗೆ ತಲುಪಿಸಿದ್ದೇವೆ ಎಂದು 
ಸಾಕ್ಷಿ ನುಡಿಯುವ ಸ್ಥಿತಿಯಲ್ಲಿರುತ್ತದೆ. ಇಷ್ಟಾದ ಬಳಿಕವೂ ಜನರು ಸರಿದಾರಿಗೆ ಬರದಿದ್ದರೆ 
ಅವರು ತಮ್ಮ ಪಥಭ್ರಷ್ಟತೆಗೆ ಸ್ವಯಂ ಹೊಣೆಗಾರರಾಗಿದ್ದಾರೆ. 
ಮಹನೀಯರೇ! ನಾವು ಮುಸ್ಲಿಮರಾಗಿರುವ ನೆಲೆಯಲ್ಲಿ ಮಾತು-ಕೃತಿಗಳ ಮೂಲಕ 
ನೀಡಬೇಕಾದ ಸಾಕ್ಷ್ಯವಿದು. ಆದರೆ ಈಗ ನಾವು ಕಾರ್ಯತಃ ಇಂದು ಯಾವ ರೀತಿಯ 
ಸಾಕ್ಷ pS ನೀಡುತ್ತಿದ್ದೇವೆಂಬುದನ್ನು ನೋಡೋಣ. ಮೊದಲು ಮಾತಿನ ಸಾಕ್ಟ್ಯವನ್ನೇ 
. ತೆಗೆದುಕೊಳ್ಳಿ. ನಮ್ಮಲ್ಲಿ ವೈಯಕ್ತಿಕವಾಗಿಯೂ ಸಾಮೂಹಿಕವಾಗಿಯೂ ತಮ್ಮ ನಾಲಗೆ ಮತ್ತು 
ಲೇಖನಿಯಿಂದ ಇಸ್ಲಾಮಿನ ಸಾಕ್ಷ್ಯ ನೀಡುವವರ ಒಂದು ಸಣ್ಣ ವಿಭಾಗ ಮಾತ್ರವಿದೆ. 
ಆದರೆ ಅವರಲ್ಲೂ ಸತ್ಯಸಾಕ್ಷ್ಯದ ಕರ್ತವ್ಯವನ್ನು ಯಥಾಕ್ರಮ ನಿರ್ವಹಿಸುವವರು 


ಸತ್ಯದ ಸಾಕ್ಷ್ಯ | 11 


ಬೆರಳೆಣಿಕೆಯ ಮಂದಿ ಮಾತ್ರ. ಈ ಸಣ್ಣ ಸಂಖ್ಯೆಯ ಜನರನ್ನು ಹೊರತು ಪಡಿಸಿದರೆ 
ಉಳಿದಂತೆ ಮುಸ್ಲಿಮರ ಸಾಮಾನ್ಯ ಸಾಕ್ಷ್ಯವು ಇಸ್ಲಾಮಿನ ಪರವಾಗಿರದೆ ಅದಕ್ಕೆ 
ವಿರುದ್ಧವಾಗಿದೆ. 


ಇಸ್ಲಾಮಿನ ವಾರೀಸು ಹಕ್ಕಿನ ಕಾನೂನು ತಪ್ಪು ಇಸ್ಲಾಮೇತರ ನಿಯಮಗಳು 
ಸರಿಯೆಂದು ನಮ್ಮ ಜಮೀನ್ದಾರರು ಸಾಕ್ಷ್ಯ ವಹಿಸುತ್ತಿರುವರು. ಇಸ್ಲಾಮಿನ ಎಲ್ಲ 
ಕಾನೂನುಗಳು ತಪ್ಪೆಂದೂ ಇಸ್ಲಾಮೀ ಕಾನೂನಿನ ಮೂಲ ಸಿದ್ಧಾಂತವೇ ಸ್ವೀಕಾರಾರ್ಹ 
ವಲ್ಲವೆಂದೂ ಮನುಷ್ಯ ನಿರ್ಮಿತ ಕಾನೂನುಗಳೇ ಸರಿಯೆಂದು ನಮ್ಮ ವಕೀಲರು ಮತ್ತು 
ನ್ಯಾಯಾಧೀಶರು ಸಾಕ್ಷ್ಯ ನುಡಿಯುತ್ತಿರುವರು. ತತ್ವಜ್ಞಾನ, ಇತಿಹಾಸ, ಸಮಾಜ ಶಾಸ್ತ್ರ 
ಅರ್ಥಶಾಸ್ತ್ರ ರಾಜಕೀಯ, ಕಾನೂನು ಮತ್ತು ನೈತಿಕತೆಗೆ ಸಂಬಂಧಿಸಿದ ಪಾಶ್ಚಾತ್ಯರ ನಾಸ್ತಿಕ 
ಶಿಕ್ಷಣದ ಮೇಲೆ ಆಧಾರಿತ ಸಿದ್ಧಾಂತಗಳೇ ಸತ್ಯವಾಗಿದ್ದು ಈ ವಿಷಯಗಳಲ್ಲಿ ಇಸ್ಲಾಮಿನ 
ದೃಷ್ಟಿಕೋನವು ಪರಿಗಣನೆಗೆ ಯೋಗ್ಯವಲ್ಲವೆಂದು ನಮ್ಮ ಅಧ್ಯಾಪಕರು ಮತ್ತು ಶಿಕ್ಷಣ 
ಸಂಸ್ಥೆಗಳು ಸಾಕ್ಷ್ಯ ವಹಿಸುತ್ತಿವೆ. ಅಮೇರಿಕ, ಇಂಗ್ಲೆಂಡ್‌, ಫ್ರಾನ್ಸ್‌ ಮತ್ತು ರಶ್ಯಾಗಳ ನಾಸ್ತಿಕ 
ಸಾಹಿತಿಗಳ ಬಳಿ ಇರುವಂತಹ ಸಂದೇಶವೇ ನಮ್ಮ ಬಳಿಯಿದೆಯೇ ಹೊರತು, ಮುಸ್ಲಿಮ್‌ 
ಎಂಬ ನೆಲೆಯಲ್ಲಿ ತಮ್ಮ ಸಾಹಿತ್ಯಕ್ಕೆ ಯಾವುದೇ ಶಾಶ್ವತ ಸ್ಫೂರ್ತಿಯೇ ಇಲ್ಲವೆಂದು ನಮ್ಮ 
ಸಾಹಿತಿಗಳು ಸಾಕ್ಷ್ಯ ನುಡಿ ಯುತ್ತಿದ್ದಾರೆ. ಚರ್ಚೆ, ಸಮಸ್ಯೆ ಮತ್ತು ಪ್ರಚಾರಗಳ ಮಟ್ಟಿಗೆ 
ಮುಸ್ಲಿಮೇತರರ ಬಳಿ ಇರುವಂತಹ ವಿಧಾನಗಳೇ ತಮ್ಮ ಬಳಿ ಇವೆ ಎಂದು ನಮ್ಮ 
ಪತ್ರಿಕಾರಂಗವು ಸಾಕ್ಷ್ಯ ಹೇಳುತ್ತಿವೆ. ಇಸ್ಲಾಮ್‌ ವ್ಯಾಪಾರ ವ್ಯವಹಾರಗಳ ಬಗ್ಗೆ ನಿರ್ದೇಶಿಸಿರುವ 
ಮೇರೆಗಳು ಅವ್ಯಾವಹಾರಿಕವೆಂದೂ ಸತ್ಯನಿಷೇಧಿಗಳು ಅಳವಡಿಸಿರುವ ವಿಧಾನದಲ್ಲೇ 
ವ್ಯಾಪಾರವು ಸಾಧ್ಯವೆಂದೂ ನಮ್ಮ ವ್ಯಾಪಾರಿಗಳು ಸಾಕ್ಷ್ಯ ವಹಿಸುತ್ತಿದ್ದಾರೆ. ಸತ್ಯನಿಷೇಧಿಗಳ 
ಬಳಿ ಇರುವಂತಹ ಜನಾಂಗೀಯತೆ, ರಾಷ್ಟ್ರೀಯತೆಗಳ ಘೋಷಣೆಗಳೇ ತಮ್ಮ ಬಳಿ 
ಇರುವುದು; ರಾಷ್ಟ್ರೀಯ ಸಮಸ್ಯೆಗಳ ಪರಿಹಾರೋಪಾಯಗಳು, ರಾಷ್ಟಿಯ ಧ್ಯೇಯಗಳು, 
ರಾಜಕೀಯ ಮತ್ತು ಸಂವಿಧಾನದ ಅದೇ ತತ್ವವಿದ್ದು ಇಸ್ಲಾಮ್‌ ಈ ಬಗ್ಗೆ ಯಾವುದೇ 
ಮಾರ್ಗದರ್ಶನ ಮಾಡಿಲ್ಲವೆಂದೂ ನಮ್ಮ ಮುಖಂಡರು ಸಾಕ್ಷ್ಯ ನುಡಿಯುತ್ತಿದ್ದಾರೆ. ತಮ್ಮ 
ಬಳಿ ನಾಲಗೆಯ ಉಪಯೋಗವು ಇಹಲೋಕ ಮತ್ತು ಅದರ ವ್ಯವಹಾರಗಳಲ್ಲದೆ ಬೇರೆ 
ಇಲ್ಲವೆಂದೂ ಚರ್ಚೆಗೆ ಅರ್ಹವಾದ ಮತ್ತು ಸಮಯ ವ್ಯಯಿಸಬಹುದಾದಂತಹ ಯಾವ 
ಧರ್ಮವೂ ತಮ್ಮ ಬಳಿ ಇಲ್ಲವೆಂದೂ ನಮ್ಮ ಜನಸಾಮಾನ್ಯರು ಸಾಕ್ಷ್ಯ ಹೇಳುತ್ತಿದ್ದಾರೆ. 
ಭಾರತದಲ್ಲಿ ಮಾತ್ರವಲ್ಲ ಇಡೀ ಜಗತ್ತಿನಲ್ಲಿ ನಮ್ಮ ಸಮುದಾಯವು ನೀಡುತ್ತಿರುವ ಒಟ್ಟು 
ಸಾಕ್ಷ po) ಇದುವೇ ಆಗಿದೆ. 


ಈಗ ಕೃತಿಯ ಸಾಕ್ಷ್ಯದ ಕಡೆಗೆ ಬನ್ನಿ. ಅದರ ಸ್ಥಿತಿಯು ಮಾತಿನ ಸಾಕ್ಷ  ಕಿಂತಶಲೂ 
ಬರೆ 8 ಛು ಬರೆ ಕ 


12 | 


ಕೆಟ್ಟದಾಗಿದೆ. ತಮ್ಮ ಜೀವನದಲ್ಲಿ ಇಸ್ಲಾಮನ್ನು ಪ್ರಕಟಿಸುವ ಕೆಲವು ಸಜ್ಜನ ವ್ಯಕ್ತಿಗಳು ನಮ್ಮಲ್ಲಿ 
ಖಂಡಿತ ಇದ್ದಾರೆ. ಆದರೆ ಬಹುಸಂಖ್ಯೆಯ ಜನರ ಸ್ಥಿತಿಯೇನು? ವೈಯಕ್ತಿಕ ನೆಲೆಯಲ್ಲಿ 
ಮುಸ್ಲಿಮ್‌ ಜನಸಾಮಾನ್ಯರು ತಮ್ಮ ಕೃತಿಯಿಂದ . ಇಸ್ಲಾಮನ್ನು ಯಾವ ರೀತಿ 
ಪ್ರತಿನಿಧಿಸುತ್ತಿದ್ದಾರೆಂದರೆ ಇಸ್ಲಾಮಿನ ಆಶ್ರಯದಲ್ಲಿ ಬೆಳೆಯುವ ವ್ಯಕ್ತಿಗಳು ಸತ್ಯನಿಷೇಧದ 
ಆಶ್ರಯದಲ್ಲಿ ಬೆಳೆಯುವವರಿಗಿಂತ ಯಾವುದೇ ನೆಲೆಯಲ್ಲೂ ಉನ್ನತರಾಗಲೀ ಭತ ರಾಗಲೀ 
ಅಲ್ಲ, ಬದಲಾಗಿ ಹೆಚ್ಚಿನ ವಿಷಯಗಳಲ್ಲಿ ಅವರಿಗಿಂತ ಕೀಳಟ್ಟದವರಾಗಿದ್ದಾರೆ. ಅವರು 
ಸುಳ್ಳು ಹೇಳಬಹುದು. ಅವರು ಮೋಸ ಮಾಡಬಹುದು. ಅವರು ಅನ್ಯಾಯ 
ಮಾಡಬಹುದು. ಅವರು ವಂಚನೆ ಮಾಡಬಹುದು. ಅವರು ಮಾತು ಮತ್ತು ವಚನ ವನ್ನು 
ಉಲ್ಲಂಘಿಸಬಹುದು. ಅವರು ಕಳ್ಳತನ, ದರೋಡೆ ಮಾಡಬಹುದು. ಅವರು 
ಗಲಭೆ-ಗೊಂದಲಗಳನ್ನೆಸಗಬಹುದು. ಅವರು ಎಲ್ಲ ರೀತಿಯ ಅಶ್ಲೀಲ ಕಾರ್ಯಗಳನ್ನು 
ಎಸಗಬಹುದು. ಈ ಎಲ್ಲ ಅನೈತಿಕ ಕೃತ್ಯಗಳಲ್ಲಿ ಅವರ ಪ್ರಮಾಣವು ಯಾವುದೇ ಸತ್ಯನಿಷೇಧಿ 
ಜನಾಂಗಕ್ಕಿಂತ ಕಡಿಮೆಯಿಲ್ಲ 


ನಮ್ಮ ಸಾಮಾಜಿಕ ಜೀವನ, ನಮ್ಮ ಜೀವನ ಶೈಲಿ, ನಮ್ಮ ಆಚಾರ-ಸಂಪ್ರದಾಯಗಳು, 
' ನಮ್ಮ ಸಭೆ-ಸಮಾರಂಭಗಳು, ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಒಟ್ಟಿನಲ್ಲಿ ನಮ್ಮ 
ಸಾಮಾಜಿಕ ಜೀವನದ ಯಾವುದೇ ರಂಗವೂ ಸ್ವಲ್ಪ ಮಟ್ಟಿಗಾದರೂ ಇಸ್ಲಾಮ್‌ ಧರ್ಮವನ್ನು 
ಪ್ರತಿನಿಧಿಸುವುದಿಲ್ಲ. ಇಸ್ಲಾಮಿನ ಅನುಯಾಯಿಗಳೇ ತಮ್ಮ ಪಾಲಿಗೆ ಇಸ್ಲಾಮ್‌ ಧರ್ಮಕ್ಕಿಂತ 
ಇಸ್ಲಾಮೇತರ ಪದ್ಧತಿಗಳೇ ಹೆಚ್ಚು ಸ್ವೀಕಾರಾರ್ಹ ವೆಂಬುದರ ಸಾಕ್ಷ್ಯ ವಹಿಸುತ್ತಿದ್ದಾರೆ. 


ನಾವು ಸಂಘ-ಸಂಸ್ಥೆಗಳನ್ನು ಸ್ಥಾಪಿಸುವಾಗ ಅದರ ಧ್ಯೆ ಯ, ಸಂಘಟನಾ ವ್ಯ ವಸ್ಥೆ 
ಕಾಂರ್ಜುವಿಧಾನ ಎಲ್ಲವೂ ಮುಸ್ಲಿಮೇತರರ ಸಂಘ-ಸಂಸ್ಥೆಯಂತೆಯೇ ಇರುತ್ತವೆ. ಬ 
ಶಾಲೆಗಳನ್ನು ಸ್ಥಾಪಿಸುವಾಗ ಅದರಲ್ಲಿ ವಿದ್ಯೆ, ಪಾಠಪದ್ಧತಿ ಮತ್ತು ಶಿಕ್ಷಣದ ಸ್ಫೂರ್ತಿ 
ಎಲ್ಲವನ್ನೂ ಸತ್ಯನಿಷೇಧಿಗಳಿಂದ ಎರವಲು ಪಡೆಯುತ್ತೇವೆ. ನಮ್ಮ ಸಮುದಾಯವು ಒಟ್ಟಾಗಿ 
ಯಾವುದೇ ಹೋರಾಟಕ್ಕೆ ಇಳಿಯುವುದಾದರೂ ಅದರ ಬೇಡಿಕೆ, ಹೋರಾಟದ ಶೈಲಿ, 
ಸಂಘಟನಾ ವ್ಯವಸ್ಥೆ, ಸಲಹೆಗಳು, ಭಾಷಣಗಳು, ಹೇಳಿಕೆಗಳು ಎಲ್ಲವೂ ಸತ್ಯನಿಷೇಧಿ 
ಜನಾಂಗಗಳ ಹೋರಾಟದ ಮಾದರಿಯಲ್ಲಿರುತ್ತವೆ. ಇಷ್ಟಕ್ಕೆ ಸಾಲದು ಎಂಬಂತೆ ನಮ್ಮ 
ಸ್ವತಂತ್ರ ಅಥವಾ ಅರೆ ಸ್ವತಂತ್ರ ಸರಕಾರಗಳು ಅಸ್ತಿತ್ವದಲ್ಲಿರುವ ಕಡೆಗಳಲ್ಲಿ ಕೂಡಾ ಸರಕಾರದ 
ಮೂಲಾಧಾರ, ಆಡಳಿತ ವ್ಯ ವಸ್ಥೆ ಕಾನೂನುಗಳು ಎಲ್ಲವನ್ನೂ ಸತ್ಯನಿಷೇಧಿಗಳಿಂದ ಎರವಲು 
ಪಡೆದಿದ್ದೇವೆ. ಕೆಲವು ಚಾರ್‌! ಇಸ್ಲಾಮನ್ನು ಕೇವಲ ವ ಯಕ್ತಿಕ ಕಾನೂನುಗಳ ಮಟ್ಟಿಗೆ 
ಉಳಿಸಿದ್ದರೆ ಇನ್ನು ಕೆಲವು ಅವುಗಳಲ್ಲಿಯೂ ತಿದ್ದುಪಡಿಗಳನ್ನು ಮಾಡದೆ ಬಿಟ್ಟಿಲ್ಲ. 


ಇತ್ತೀಚೆಗೆ ಓರ್ವ ಆಂಗ್ಲ ಗ್ರಂಥಕರ್ತ ಲಾರೆನ್ಸ್‌ ಬ್ರೌನ್‌ ಎಂಬವರು ತನ್ನ "ದಿ 


ಸತ್ಯದ ಸಾಕ್ಷ್ಯ | 13 


ಪ್ರಾಸ್‌ಪೆಕ್ಟ್ಸ್‌ ಆಫ್‌ ಇಸ್ಲಾಮ್‌' (The Prospects of Islam) ಎಂಬ ಗ್ರಂಥದಲ್ಲಿ 
ಈ ರೀತಿ ಲೇವಡಿ ಮಾಡಿರುವರು, ನಾವು ಭಾರತದಲ್ಲಿ ಇಸ್ಲಾಮಿನ ಕ್ರಿಮಿನಲ್‌ ಮತ್ತು 
ಸಿವಿಲ್‌ ಕಾನೂನುಗಳನ್ನು ಹಳತು ಮತ್ತು ಅವ್ಯಾವಹಾರಿಕವೆಂದು ರದ್ದುಪಡಿಸಿ ಮುಸ್ಲಿಮರ 
ಮಟ್ಟಿಗೆ ಕೇವಲ ಅವರ ವೈಯಕ್ತಿಕ ಕಾನೂನನ್ನು ಇರಗೊಟ್ಟಾಗ ಅದು ಮುಸ್ಲಿಮರಿಗೆ ಬಹಳ 
ಅಸಹನೀಯವಾಗಿತ್ತು. ಏಕೆಂದರೆ ಈ ರೀತಿ ಅವರ ನೆಲೆಯು ಇಸ್ಲಾಮೂ ಸರಕಾರದಲ್ಲಿ 
"ದಿಮ್ನೀ'ಗಳ ನೆಲೆಯೇ ಆಗಿ ಉಳಿಯುತ್ತಿತ್ತು. ಆದರೆ ಇಂದು ಕೇವಲ ಭಾರತದ 
ಮುಸ್ಲಿಮರು ಅದನ್ನು ಇಷ್ಟಪಟ್ಟಿರುವುದು ಮಾತ್ರವಲ್ಲ, ಮುಸ್ಲಿಮ್‌ ಸರಕಾರಗಳು ಕೂಡಾ 
ಈ ವಿಷಯದಲ್ಲಿ ನಮ್ಮ ಅನುಕರಣೆ ಮಾಡಿವೆ. ಟರ್ಕಿ ಮತ್ತು ಅಲ್ಟಾನಿಯಾಗಳಂತೂ 
ಒಂದು ಹೆಜ್ಜೆ ಮುಂದುವರಿದು ನಿಕಾಹ್‌, ತಲಾಕ್‌ ಮತ್ತು ವಾರೀಸು ಹಕ್ಕುಗಳ ವಿಷಯದಲ್ಲೂ 
ನಮ್ಮ ಮಾನದಂಡದ ಪ್ರಕಾರ ಸುಧಾರಣೆಗಳನ್ನು ಮಾಡಿರುವರು. ಕಾನೂನಿನ ಸೆ ಸ್ರೋತವು 
ಅಲ್ಲಾಹನ ಇಚ್ಛೆಯಾಗಿದೆ ಎಂಬ ಕಲ್ಪನೆಯು ಈಗ ಕೇವಲ ಒಂದು ಪವಿತ್ರ ಕಥೆ (Pious 
fiction) ಮಾತ್ರ ವಾಗಿದೆ. 


ಇಡೀ ಲೋಕದ ಮುಸ್ಲಿಮರು ಹೆಚ್ಚು ಕಡಿಮೆ ಒಗ್ಗಟ್ಟಾಗಿ ಇಸ್ಲಾಮಿನ ವಿರುದ್ಧ 
ನೀಡುತ್ತಿರುವ ಕೃತಿಯ ಸಾಕ್ಷ್ಯವಿದು. ನಾವು ಬಾಯಿಯಿಂದ ಏನೇ ಹೇಳಿದರೂ ನಮ್ಮ 
ಸಾಮೂಹಿಕ ಧೋರಣೆಯು ಈ ಧರ್ಮದ ಯಾವ ಕ್ರಮವೂ ನಮಗೆ ಇಷ್ಟವಿಲ್ಲ ಮತ್ತು 
ಅದರ ಯಾವ ಕಾನೂನಿನಲ್ಲೂ ನಮ್ಮ ಕಲ್ಯಾಣ ಮತ್ತು ಮೋಕ್ಷ ನಮಗೆ 
ಗೋಚರಿಸುವುದಿಲ್ಲವೆಂದು ಸಾಕ್ಷ್ಯ ವಹಿಸುತ್ತಿದೆ. 
ನಾವು ಮಾಡುತ್ತಿರುವ ಈ ಸತ್ಯವನ್ನು ಅಡಗಿಸುವ ಮತ್ತು ಅಸತ್ಯದ ಸಾಕ್ಷ ; ವಹಿಸುವ 
ಲಸಕ್ಕೆ ಪ್ರತಿಫಲವನ್ನೂ ಇಂತಹ ಕಠಿಣ ಅಪರಾಧಕ್ಕಾಗಿ. ಅಲ್ಲಾಹನ 
ಕಾನೂನಿನಲ್ಲಿರುವಂತಹುದನ್ನೇ ಅನುಭವಿಸುತ್ತಿದ್ದೇವೆ. ಒಂದು ಜನಾಂಗವು ಅಲ್ಲಾಹನ 
ಅನುಗ್ರಹವನ್ನು ತಿರಸ್ಕರಿಸಿ ತನ್ನ ಸೃ ಷ್ಲಿಕರ್ತನೊಂದಿಗೆ ದ್ರೋಹವೆಸಗಿದಾಗ ಅಲ್ಲಾಹನು ಅದಕ್ಕೆ 
ಇಹ- ಪರಗಳೆರಡರಲ್ಲೂ ಜೆ ಕೊಡುತ್ತಾನೆ. ಯಹೂದಿಗಳ ಮಟ್ಟಿಗೆ ಅಲ್ಲಾಹನ ಹ 
ವಿಧಾನವು ಕಾರ್ಯರೂಪಕ್ಕೆ ಬಂದಿದೆ. ಈಗ ನಾವು ಕಟಕಟೆಯಲ್ಲಿ ನಿಂತಿರುತ್ತೇವೆ. 
ಅಲ್ಲಾಹನಿಗೆ ಯಹೂದಿಗಳ ಜತೆ ಯಾವುದೇ ವೈಯಕ್ತಿಕ ದ್ವೇಷವಿರಲಿಲ್ಲ. ನಮ್ಮೊಂದಿಗೆ 
ಅವನಿಗೆ ಯಾವುದೇ ವಿಶೇಷ ಸಂಬಂಧವೂ ಇಲ್ಲ. ಆದ್ದರಿಂದ ನಾವು ಆ ಅಪರಾಧ ವನ್ನೆಸಗಿ 
ಶಿಕ್ಷೆಯಿಂದ ಪಾರಾಗುವುದು ಸಾಧ್ಯವಿಲ್ಲ. ನಾವು ಸತ್ಯದ ಸಾಕ್ಷ್ಯ ವಹಿಸುವಲ್ಲಿ ಎಷ್ಟೊಂದು 
ಲೋಪ ಮಾಡಿದೆವೋ ಮತ್ತು ಮಿಥ್ಯದ ಸಾಕ್ಷ್ಯ ವಹಿಸುವಲ್ಲಿ ನಮ್ಮ ಹೆಜ್ಜೆಯು ಎಷ್ಟು 
ವೇಗವಾಗಿ ಮುಂದೆ ಸಾಗಿತೋ ಅದೇ ವೇಗದಲ್ಲಿ ನಾವು ಅವನತಿ ಹೊಂದುತ್ತಾ ಸಾಗಿದೆವು 
ಎಂಬುದೇ ವಾಸ್ತವಿಕತೆಯಾಗಿದೆ. 


14 | 


ಕಳೆದ ಒಂದು ಶತಮಾನದಲ್ಲಿ ಮೊರೊಕ್ಕೋದಿಂದ ಭಾರತದ ಪೂರ್ವ ತೀರದ 
ತನಕದ ದೇಶಗಳು ಒಂದೊಂದಾಗಿ ನಮ್ಮ ಕೈತಪ್ಪಿ ಹೋದುವು. ಮುಸ್ಲಿಮ್‌ ಜನಾಂಗಗಳು 
ಒಂದರ ನಂತರ ಒಂದರಂತೆ ಪರಾಧೀನ ಮತ್ತು ದಾಸ್ಯದಲ್ಲಿ ಸಿಲು ಕುತ್ತಾ ಸಾಗಿದವು. 
"ಮುಸ್ಲಿಮ್‌' ಎಂಬ ಹೆಸರು ಹೆಮ್ಮೆ ಮತ್ತು ಗೌರವದ ಸಂಕೇತ ವಾಗಿ ಉಳಿಯಲಿಲ್ಲ. 
ಬದಲಾಗಿ ಅದು ನಿಂದ್ಯತೆ, ನೀಚತೆ ಮತ್ತು ಹಿಂದುಳಿಯುವಿಕೆಯ ಸಂಕೇತವಾಗಿ 
ಮಾರ್ಪಟ್ಟಿತು. ಲೋಕದಲ್ಲಿ ನಮಗೆ ಯಾವ ಗೌರವವೂ ಉಳಿಯಲಿಲ್ಲ. ಒಂದೆಡೆ ನಾವು 
ಸಾಮೂಹಿಕವಾಗಿ ಹತ್ಯೆಗೊಳಗಾದರೆ ಇನ್ನೊಂದೆಡೆ ನಮ್ಮನ್ನು ನಮ್ಮ ಮನೆಗಳಿಂದ 
ಹೊರಕ್ಕಟ್ಟಲಾಯಿತು. ಮತ್ತೊಂದೆಡೆ ನಮ್ಮನ್ನು ಯಾತನಾಮಯವಾದ ಶಿಕ್ಷೆಗೆ 
ಗುರಿಪಡಿಸಲಾಯಿತು. ಮಗುದೊಂದೆಡೆ ನಮ್ಮನ್ನು ಕೇವಲ ಚಾಕರಿ ಮತ್ತು ಗುಲಾಮಗಿರಿಗಾಗಿ 
ಜೀವಂತ ಬಿಡಲಾಯಿತು. ಮುಸ್ಲಿಮರ ಸ್ವಂತ ಸರಕಾರಗಳು ಇದ್ದ ಕಡೆಗಳಲ್ಲೂ ಅವರು 
ಸೋಲಿನ ಮೇಲೆ ಸೋಲು ಅನುಭವಿಸಿದರು. ಇಂದು ಅವುಗಳ ಸ್ಥಿತಿಯೇನೆಂದರೆ ಅವು 
ಬಾಹ್ಯಶಕ್ತಿಗಳ ಭಯದಿಂದ ಕಂಪಿಸುತ್ತಿವೆ. ನಿಜವಾಗಿ ಅವರು ಮಾತು ಮತ್ತು ಕೃತಿಗಳಲ್ಲಿ 
ಇಸ್ಲಾಮಿನ ಸಾಕ್ಷ್ಯ ವಹಿಸುವವರಾಗಿರುತ್ತಿದ್ದರೆ ಅವರ ಭಯದಿಂದ ಮಿಥ್ಯದ ವಾಹಕರು 
ಕಂಪಿಸುತ್ತಿದ್ದರು. ದೂರ ಹೋಗುವುದೇಕೆ, ಸ್ವತಃ ಭಾರತದಲ್ಲಿ ನಿಮ್ಮ ಸ್ಥಿತಿಯನ್ನು ನೋಡಿರಿ. 

ಸತ್ಯದ ಸಾಕ್ಷ್ಯ ವಹಿಸುವಲ್ಲಿ ನೀವು ಮಾಡಿದ ಲೋಪ ಮತ್ತು ಅಸತ್ಯದ ಪರವಾಗಿ 
ಮಾತು ಕೃತಿಗಳಲ್ಲಿ ನೀವು ವಹಿಸಿದ ಸಾಕ್ಷ್ಯದಿಂದಾಗಿ ಇಡೀ ದೇಶವೇ ನಿಮ್ಮ ಕೈಗಳಿಂದ 
ತಪ್ಪಿಹೋಯಿತು. ಮೊದಲು ಮರಾಠರು ಮತ್ತು ಸಿಕ್ಕರು ನಿಮ್ಮ ಮೇಲೆರಗಿದರು. ಅನಂತರ 
ಬ್ರಿಟಿಷರ ಗುಲಾಮಗಿರಿಯು ನಿಮಗೆ ವಿಧಿಸಲ್ಪಟ್ಟಿತು. ಈಗ ಹಿಂದಿನ ಸೋಲಿಗಿಂತ 
ಹೀನವಾದ ಸೋಲು ನಿಮ್ಮ ಮುಂದೆ ಬರುತ್ತಿದೆ. ಇಂದು ನಿಮ್ಮ ಮುಂದಿರುವ ಅತಿದೊಡ್ಡ 
ಸಮಸ್ಯೆ ಬಹುಸಂಖ್ಯಾತ ಮತ್ತು ಅಲ್ಪಸಂಖ್ಯಾತರ ಸಮಸ್ಯೆಯಾಗಿದೆ. ಹಿಂದೂ 
ಬಹುಸಂಖ್ಯಾತರು ನಿಮ್ಮನ್ನು ತಮ್ಮ ಅಧೀನಗೊಳಿಸಿ ಬಿಡುವರೋ ಎಂಬ ಭಯದಿಂದ 
ನೀವು ಕಂಪಿಸುತ್ತಿರುವಿರಿ. ಶೂದ್ರರು ಕಂಡ ಪರಿಣಾಮವನ್ನೇ ನೀವೂ ಕಾಣಬೇಕಾದೀತೋ 
ಎಂಬ ಭಯವು ನಿಮ್ಮನ್ನು ಕಾಡುತ್ತಿದೆ. ಆದರೆ ಅಲ್ಲಾಹನನ್ನು ಸಾಕ್ಷಿ ಯಾಗಿಸಿ ಹೇಳಿ! ನೀವು 
ಇಸ್ಲಾಮಿನ ನೈಜ ಸಾಕ್ಷಿ ಗಳಾಗಿರುತ್ತಿದ್ದರೆ ಇಲ್ಲಿ ನಿಮಗೆ ಅಪಾಯಕಾರಿಯಾಗಬಲ್ಲಂತಹ 
ಯಾವುದೇ ಬಹುಸಂಖ್ಯಾತ ವರ್ಗವು ಅಸ್ತಿತ್ವದಲ್ಲಿರುತ್ತಿತ್ತೇ? ಈಗಲಾದರೂ ನೀವು ನಿಮ್ಮ 
ಮಾತು ಕೃತಿಗಳಿಂದ ಇಸ್ಲಾಮಿನ ಸಾಕ್ಷಿ ಗಳಾಗಿ ಮಾರ್ಪಟ್ಟರೆ ಕೆಲವೇ ವರ್ಷಗಳಲ್ಲಿ ಈ 
ಬಹುಸಂಖ್ಯಾತ ಎಂಬ ಸಮಸ್ಯೆಯು ಬಗೆ ಹರಿಯಲಾರದೇ? 

ಅರೇಬಿಯಾದಲ್ಲಿ ಲಕ್ಷಕ್ಕೆ ಒಂದರಷ್ಟಿದ್ದ ಅಲ್ಪಸಂಖ್ಯಾತ ವರ್ಗವನ್ನು ಅತ್ಯಂತ ಪಕ್ಷ ಪಾತ 
ಮತ್ತು ಅಕ್ರಮಿ ಬಹುಸಂಖ್ಯಾತ ವರ್ಗವು ಭೂಮುಖದಿಂದ ಸಂಪೂರ್ಣವಾಗಿ ಅಳಿಸಿ 


ಸತ್ಯದ ಸಾಕ್ಷ್ಯ | 15 


ಹಾಕಬಯಸಿತ್ತು. ಆದರೆ ಇಸ್ಲಾಮಿನ ನೈಜ ಸಾಕ್ಷ್ಯದಿಂದ ಕೇವಲ ಹತ್ತು ವರ್ಷಗಳ 
ಅವಧಿಯಲ್ಲಿ ಅದೇ ಅಲ್ಪಸಂಖ್ಯಾತ ವಿಭಾಗವನ್ನು ನೂರಕ್ಕೆ ನೂರು ಬಹುಸಂಖ್ಯಾತರಾಗಿ 
ಮಾರ್ಪಡಿಸಲಾಯಿತು. ತರುವಾಯ ಈ ಇಸ್ಲಾಮಿನ ಸಾಕ್ಷಿ ಗಳು ಅರೇಬಿಯದಿಂದ 
ಹೊರಟಾಗ ಕೇವಲ 25 ವರ್ಷಗಳಲ್ಲಿ ತುರ್ಕಿಸ್ತಾನದಿಂದ ಮೊರೊಕ್ಕೋದ ವರೆಗೆ ಜನಾಂಗ 
ಗಳು ಒಂದೊಂದಾಗಿ ಅವರ ಸಾಕ್ಷ ತದ ಮೇಲೆ ವಿಶ್ವಾಸ ತಾಳುತ್ತಾ ಸಾಗಿದುವು. ಎಲ್ಲಿನೂರು 
ಶೇಕಡಾ ಮಜೂಸಿಗಳು, ವಿಗ್ರಹಾರಾಧಕರು ಮತ್ತು ಕ್ರೈಸ್ತರು ನೆಲೆಸಿದ್ದರೋ ಅಲ್ಲಿ ಜನರು 
ನೂರು ಶೇಖಡಾ ಮುಸ್ಲಿಮರಾದರು. ಯಾವುದೇ ಪಕ್ಷಪಾತ, ಹಠ ಹಾಗೂ ಧಾರ್ಮಿಕ 
ಸಂಕುಚಿತತೆಯು ಸತ್ಯದ ಜೀವಂತ ಮತ್ತು ನೈಜ ಸಾಕ್ಷ್ಯದ ಮುಂದೆ ನೆಲೆಯೂರುವಷ್ಟು 
ಪ್ರಬಲವಾಗಿರಲಿಲ್ಲ. ಈಗ ನೀವು ತುಳಿತಕ್ಕೊಳಗಾಗಿದ್ದರೆ ಮತ್ತು ಇದಕ್ಕಿಂತಲೂ ಕೀಳ್ದಟ್ಟದ 
ತುಳಿತಕ್ಕೆ ಒಳಗಾಗುವ ಭಯದಲ್ಲಿ ಸಿಲುಕಿದ್ದರೆ ಅದು ಸತ್ಯವನ್ನು ಮರೆಮಾಚಿ ಅಸತ್ಯದ 
ಸಾಕ್ಷ್ಯ ವಹಿಸಿದುದರ ಪರಿಣಾಮವಲ್ಲದೆ ಇನ್ನೇನು? 


ಇದು ಈ ಅಪರಾಧಕ್ಕಾಗಿ ನಿಮಗೆ ಸಿಗುತ್ತಿರುವ ಲೌಕಿಕ ಶಿಕ್ಷೆಯಾಗಿದೆ. ಪರಲೋಕ 
ದಲ್ಲಂತೂ ಇದಕ್ಕಿಂತ ಕಠಿಣ ಶಿಕ್ಷೆ ಸಿಗುವ ಭಯವಿದೆ. ನೀವು ಸತ್ಯದ ಸಾಕ್ಷಿಗಳೆಂಬ ನೆಲೆಯಲ್ಲಿ 
ನಿಮ್ಮ ಕರ್ತವ್ಯವನ್ನು ನಿರ್ವಹಿಸದೆ ಇರುವ ತನಕ ಲೋಕದಲ್ಲಿ ಹರಡುವ ಅಕ್ರಮ, 
ಅಶಾಂತಿ, ಅನ್ಯಾಯ, ಅನೈತಿಕತೆ ಮತ್ತು ಚಾರಿತ್ರ ಹೀನತೆಗಳ ಹೊಣೆಗಾರಿಕೆಯಿಂದ ನೀವು 
ಮುಕ್ತವಾಗಲಾರಿರಿ. ನೀವು ಈ ಕೆಡುಕುಗಳ ಸೃಷ್ಟಿಯ ಹೊಣೆಗಾರರಲ್ಲದಿದ್ದರೂ ಅವುಗಳ 
ಸೃಷ್ಟಿಗೆ ಬೇಕಾದ ಪರಿಸ್ಥಿತಿಯನ್ನು ಬಾಕಿ ಉಳಿಸುವ ಮತ್ತು ಅವುಗಳನ್ನು ಹರಡಲು ಬಿಡುವ 
ಹೊಣೆಗಾರರಂತೂ ಖಂಡಿತ ಆಗಿರುವಿರಿ. 


ಮಹನೀಯರೇ! ಮುಸ್ಲಿಮ್‌ ಆಗಿರುವ ನೆಲೆಯಲ್ಲಿ ನಾವು ಏನು ಮಾಡಬೇಕಿತ್ತು, 
ನಾವು ಏನು ಮಾಡುತ್ತಿದ್ದೇವೆ ಮತ್ತು ಅದರ ಯಾವ ಪರಿಣಾಮವನ್ನು ಅನುಭವಿಸುತ್ತಿ 
ದ್ದೇವೆ ಎಂಬುದನ್ನು ನನ್ನ ಮಾತುಗಳಿಂದ ನಿಮಗೆ ಈಗಾಗಲೇ ತಿಳಿದಿರಬಹುದು. ಈ 
ದೃಷ್ಟಿಕೋನದಿಂದ ನೀವು ವಸ್ತುಸ್ಥಿತಿಯನ್ನು ಅವಲೋಕಿಸಿದರೆ ಒಂದು ವಿಷಯ ನಿಮಗೆ 
ಸ್ವಯಂ ವೇದ್ಯವಾಗುವುದು. ಮುಸ್ಲಿಮರು ಭಾರತದಲ್ಲಿ ಮತ್ತು ಲೋಕದ ಇತರ ದೇಶ 
ಗಳಲ್ಲಿ ಯಾವ ಸಮಸ್ಯೆಗಳನ್ನು ತಮ್ಮ ಸಾಮುದಾಯಿಕ ಜೀವನದ ನೈಜ ಸಮಸ್ಯೆಗಳೆಂದು 
ಪರಿಗಣಿಸಿರುವರೋ ಮತ್ತು ಯಾವ ಸಮಸ್ಯೆಗಳ ಪರಿಹಾರಕ್ಕಾಗಿ ಅವರು ಸ್ವಲ್ಪ ಮಟ್ಟಿಗೆ 
ತಮ್ಮ ಬುದ್ಧಿಯಿಂದ ಸಿದ್ಧಪಡಿಸಿದ ಮತ್ತು ಹೆಚ್ಚಾಗಿ ಇತರ ರಿಂದ ಕಲಿತ ಉಪಾಯಗಳನ್ನು 
ಹೂಡಲು ತಮ್ಮೆಲ್ಲಸಾಮರ್ಥ್ಯಗಳನ್ನೂ ವಿನಿಯೋಗಿಸುತ್ತಿರುವರೋ ವಾಸ್ತವದಲ್ಲಿ ಇವುಗಳ 
ಪೈಕಿ ಯಾವುದೂ ಅವರ ನೈಜ ಸಮಸ್ಯೆಯಲ್ಲ. ಅವುಗಳ ಪರಿಹಾರಕ್ಕಾಗಿ ಬಳಸುತ್ತಿರುವ 
ಸಮಯ, ಸಾಮರ್ಥ್ಯ ಮತ್ತು ಸಂಪತ್ತು ವಾಸ್ತವದಲ್ಲಿ ಪೋಲಾಗುತ್ತಿವೆ. ಒಂದು ಅಲ್ಪ 


16 | 


ಸಂಖ್ಯಾತ ವಿಭಾಗವು, ಬಲಿಷ್ಠ ಬಹುಸಂಖ್ಯಾತ ವರ್ಗದ ಮಧ್ಯೆ ಜೀವಿಸುತ್ತಾ ತನ್ನ ಅಸ್ತಿತ್ವ, 
ಹಿತಾಸಕ್ತಿ ಮತ್ತು ಹಕ್ಕುಗಳನ್ನು.ಹೇಗೆ ಸಂರಕ್ಷಿಸಬಹುದು? ಒಂದು ಅಲ್ಪಸಂಖ್ಯಾತ ವಿಭಾಗವು 
ತನ್ನ ಮಿತಿಯೊಳಗಿದ್ದು ಕೊಂಡು ಬಹುಸಂಖ್ಯಾತ ವಿಭಾಗಕ್ಕೆ ಸಿಗುವಂತಹ ಆಧಿಪತ್ಯವನ್ನು 
ಗಳಿಸುವುದು ಹೇಗೆ? ಒಂದು ಬಲಹೀನ ಜನಾಂಗವು ಬಲಾಢ್ಯ ಜನಾಂಗದ ಹಿಡಿತದಿಂದ 
ತಪ್ಪಿಸಿಕೊಳ್ಳುವುದು ಹೇಗೆ? ಒಂದು ಹಿಂದುಳಿದ ಜನಾಂಗವು ಲೋಕದಲ್ಲಿ ಪ್ರಬಲ 
ಜನಾಂಗಗಳಿಗೆ ಸಿಗುವ ಶಕ್ತಿ, ಪ್ರಗತಿ ಮತ್ತು ಸುಭಿಕ್ಷೆಯನ್ನು ಗಳಿಸುವುದು ಹೇಗೆ? 


ಇಂತಹ ಇನ್ನೂ ಅನೇಕ ಸಮಸ್ಯೆಗಳು ಮುಸ್ಲಿಮೇತರರ ಮಟ್ಟಿಗೆ ಖಂಡಿತ 
ಮಹತ್ವಪೂರ್ಣ ಸಮಸ್ಯೆ ಯಾಗಿರಬಹುದು. ಅವು ಅವರ ಪ್ರಥಮ ಆದ್ಯತೆಯ ಸಮಸ್ಯೆ 
ಗಳಾಗಿದ್ದು ಅವರ ಎಲ್ಲ ಗಮನ ಮತ್ತು ಪ್ರಯತ್ನಗಳ ಕೇಂದ್ರ ಬಿಂದುವಾಗಿರಲೂಬಹುದು. 
ಆದರೆ ಮುಸ್ಲಿಮರಾದ ನಮ್ಮ ಮಟ್ಟಿಗೆ ಇವು ಪ್ರತ್ಯೇಕ ಸಮಸ್ಯೆಗಳಲ್ಲ. ಅವು ನಾವು ನಮ್ಮ 
ನೈಜ ಕಾರ್ಯದ ಬಗ್ಗೆ ತೋರಿದ ಮತ್ತು ಈಗಲೂ ತೋರುತ್ತಿರುವ ನಿರ್ಲಕ್ಷ ದ 
ಪರಿಣಾಮಗಳಾಗಿವೆ. ನಾವು ಆ ಕಾರ್ಯ ಮಾಡುತ್ತಿದ್ದರೆ ಇಂದು ಇಷ್ಟು ಹೆಚ್ಚು ಸಂಕೀರ್ಣ 
ಮತ್ತು ಕಳವಳಕಾರಿ ಸಮಸ್ಯೆಗಳ ಈ ಅರಣ್ಯ ನಮಗೆ ಎದುರಾಗುತ್ತಿರಲಿಲ್ಲ. ಈಗಲೂ ನಾವು 
ಈ ಅರಣ್ಯವನ್ನು ಕಡಿಯುವುದರಲ್ಲಿ ನಮ್ಮ ಸಾಮರ್ಥ್ಯಗಳನ್ನು ವ್ಯಯಿಸುವ ಬದಲು 
ನಮ್ಮೆಲ್ಲ ಗಮನ ಮತ್ತು ಶ್ರಮವನ್ನು ಈ ಕಾರ್ಯಕ್ಕಾಗಿ ವ್ಯಯಿಸಿದರೆ ನಮ್ಮ ಪಾಲಿಗೆ 
ಮಾತ್ರವಲ್ಲ ಇಡೀ ಲೋಕದ ಪಾಲಿಗೇ ಕಳವಳಕಾರಿಯಾಗಿರುವ ಈ ಸಮಸ್ಯೆಗಳ ಅರಣ್ಯ 
ತನ್ನಿಂತಾನೇ ನಿರ್ಮೂಲನವಾಗುವುದು. ಏಕೆಂದರೆ ಲೋಕದ ಶುದ್ಧಿ ಮತ್ತು ಸುಧಾರಣೆಯ 
ಕಾರ್ಯವನ್ನು ನಮಗೆ ವಹಿಸಿ ಕೊಡಲಾಗಿತ್ತು. ನಾವು ನಮ್ಮ ಕರ್ತವ್ಯ ನಿರ್ವಹಿಸುವುದನ್ನು 
ಬಿಟ್ಟು ಬಿಟ್ಟಾಗ ಲೋಕವು ಮುಳ್ಳಿನಿಂದ ಕೂಡಿದ ಕಾಡಿನಂತಾಯಿತು ಮತ್ತು ಅದರ ದೊಡ್ಡ 
ಭಾಗವು ನಮ್ಮ ಪಾಲಿಗೇ ಬಂತು. 


ಮುಸ್ಲಿಮರ ಧಾರ್ಮಿಕ ನಾಯಕರು ಮತ್ತು ರಾಜಕೀಯ ಮುಖಂಡರು ಈ 
ವಿಷಯವನ್ನು ತಿಳಿಯಲು ಪ್ರಯತ್ನಿಸದೆ ಎಲ್ಲಕಡೆಯೂ ಅಲ್ಪಸಂಖ್ಯಾತ-ಬಹುಸಂಖ್ಯಾತ, 
ದೇಶದ ಸ್ಥಾತಂತ್ರ ,, ಜನಾಂಗದ ರಕ್ಷ ಣೆ ಮತ್ತು ಭೌತಿಕ ಪ್ರಗತಿಯ ಸಮಸ್ಯೆಗಳನ್ನೇ ಅವರ 
ಮುಂದಿಡುತ್ತಿರುವುದು ಖೇದಕರ. ಮಾತ್ರವಲ್ಲದೆ. ಈ ಜನರು ಸಮಸ್ಯೆಗಳ ಪರಿಹಾರಕ್ಕೆ 
ಸೂಚಿಸುವ ಉಪಾಯವೂ ಅವರು ಮುಸ್ಲಿಮೇತರರಿಂದ ಕಲಿತುದೇ ಆಗಿದೆ. ಆದರೆ ನನಗೆ 
ಅಲ್ಲಾಹನ ಮೇಲೆ ಎಷ್ಟು ನಂಬಿಕೆ ಇದೆಯೋ ನಿಮಗೆ ನೀಡಲಾಗುವ ಮಾರ್ಗದರ್ಶನವು 
ತಪ್ಪಾಗಿದೆ ಎಂದೂ ಅಷ್ಟೇ ನಂಬಿಕೆ ಇದೆ. ಈ ಮಾರ್ಗಗಳಲ್ಲಿ ಸಾಗಿ ನೀವೆಂದೂ ನಿಮ್ಮ 
ವಿಜಯದ ಗುರಿಯನ್ನು ತಲಪ ಲಾರಿರಿ. ನಿಮ್ಮ ಜೀವನದ ನೈಜ ಸಮಸ್ಯೆ ಏನೆಂಬುದನ್ನು 
ಯಾವುದೇ ಮುಚ್ಚುಮರೆಯಿಲ್ಲದೆ ನಿಮಗೆ ತಿಳಿಸದೆ ಹೋದರೆ ನಾನು ನಿಮಗೆ ದೊಡ್ಡ 


ಸತ್ಯದ ಸಾಕ್ಷ್ಯ | 17 


ದ್ರೋಹ ಬಗೆದಂತಾಗುವುದು. ನನ್ನ ತಿಳುವಳಿಕೆಯ ಪ್ರಕಾರ ನಿಮ್ಮ ವರ್ತಮಾನ ಮತ್ತು 
ಭವಿಷ್ಯವು, ಅಲ್ಲಾಹನ ಸಂದೇಶವಾಹಕರ ಮುಖಾಂತರ ನಿಮಗೆ ಲಭಿಸಿರುವ 
ಮಾರ್ಗದರ್ಶನದ ಬಗ್ಗೆ ನೀವೇನು ಧೋರಣೆ.ತಳೆಯುತ್ತೀರಿ ಎಂಬುದನ್ನು ಅವಲಂಬಿಸಿದೆ. 
ಅದರಿಂದಾಗಿಯೇ ನಿಮ್ಮನ್ನು ಮುಸ್ಲಿಮ್‌ ಎನ್ನಲಾಗುತ್ತದೆ ಮತ್ತು ಅದರಿಂದಾಗಿಯೇ ನೀವು 
ಬಯಸಿದರೂ ಬಯಸದಿದ್ದರೂ ಲೋಕದಲ್ಲಿ ಇಸ್ಲಾಮಿನ ಪ್ರತಿನಿಧಿ ಎಂದು 
ಪರಿಗಣಿಸಲ್ಪಡುತ್ತಿರುವಿರಿ. 


ನೀವು ಅದನ್ನು ಸರಿಯಾಗಿ ಅನುಸರಿಸಿದರೆ, ನಿಮ್ಮ ಮಾತು ಮತ್ತು ಕೃತಿ ಯಿಂದ 
ಅದರ ನೈಜ ಸಾಕ್ಷ್ಯ ವಹಿಸಿದರೆ ಮತ್ತು ನಿಮ್ಮ ಸಾಮೂಹಿಕ ಚಾರಿತ್ರ ದಲ್ಲಿ ಸಂಪೂರ್ಣ 
ಇಸ್ಲಾಮ್‌ ಪ್ರಕಟವಾಗತೊಡಗಿದರೆ, ನೀವು ಖಂಡಿತ ಇಹಲೋಕದಲ್ಲಿ ಉನ್ನತರೂ 
ಪರಲೋಕದಲ್ಲಿ ವಿಜಯಿಗಳೂ ಆಗುವಿರಿ. ನಮ್ಮ ಮೇಲೆ ಕವಿದಿರುವ ಭಯ, ದುಖು, 
ನಿಂದ್ಯತೆ, ನೀಚತೆ, ಪರಾಧೀನತೆ ಮತ್ತು ಗುಲಾಮಗಿರಿಯ ಈ ಕಾರ್ಮೋಡಗಳು ಕೆಲವೇ 
ವರ್ಷಗಳಲ್ಲಿ ಸರಿದು ಹೋಗುವುವು. ನಿಮ್ಮ ಸತ್ಯಸಂದೇಶ ಮತ್ತು ಸಚ್ಚಾರಿತ್ರ ವು 
ಮನ-ಮಸ್ತಿಷ್ಠಗಳನ್ನು ಗೆಲ್ಲುತ್ತಾ ಸಾಗುವುದು. ಲೋಕದ ಮೇಲೆ ನಿಮ್ಮ ಪ್ರಭಾವ ಪ್ರತಾಪಗಳು 
ಅಚ್ಚೊತ್ತಲ್ಪಡುವುದು. ನ್ಯಾಯವನ್ನು ನಿಮ್ಮಿಂದ ನಿರೀಕ್ಷಿಸಲಾಗುವುದು. ನಿಮ್ಮ ಸತ್ಯಸಂಧತೆ 
ಮತ್ತು ಪ್ರಾಮಾಣಿಕತೆಗಳ ಮೇಲೆಯೇ ಭರವಸೆಯಿಡಲಾಗುವುದು. ನಿಮ್ಮ ಮಾತೇ 
ಪ್ರಮಾಣವೆನಿಸುವುದು. ಒಳಿತನ್ನು ನಿಮ್ಮಿಂದಲೇ ನಿರೀಕ್ಷಿಸಲಾಗುವುದು. ಸತ್ಯನಿಷೇಧಿ 
ನಾಯಕರ ಪ್ರಭಾವವು ನಿಮ್ಮ ಮುಂದೆ ಬಾಕಿ ಉಳಿಯಲಾರದು. ಅವರ ಎಲ್ಲ ತತ್ವಜ್ಞಾನ, 
ಆರ್ಥಿಕ ಹಾಗೂ ರಾಜಕೀಯ ಸಿದ್ದಾಂತಗಳು ನಿಮ್ಮ ಸತ್ಯಸಂಧತೆ ಮತ್ತು ಪ್ರಾಮಾಣಿಕತೆಯ 
ಮುಂದೆ ಸುಳ್ಳಿನ ಕಂತೆಗಳಾಗಿ ಮಾರ್ಪಡುವುವು. ಇಂದು ಅವರ ಶಿಬಿರದಲ್ಲಿ 
ಗೋಚರಿಸುತ್ತಿರುವ ಶಕ್ತಿಗಳು ಒಂದೊಂದಾಗಿ ಅಲ್ಲಿಂದ ಉದುರಿ ಇಸ್ಲಾಮಿನ ಶಿಬಿರಕ್ಕೆ 
ಬರುವುವು. ಎಷ್ಟರವರೆಗೆಂದರೆ ಒಂದು ದಿನ ಸ್ವಯಂ ಕಮ್ಯೂನಿಸಮ್‌ ಮಾಸ್ಕೋದಲ್ಲಿ ತನ್ನ 
ಅಸ್ತಿತ್ವದ ಬಗ್ಗೆ ಕಳವಳಕ್ಕೆ ಈಡಾಗುವುದು. ಬಂಡವಾಳಶಾಹೀ ಪ್ರಜಾಸತ್ತೆಯು ಸ್ವಯಂ 
ವಾಷಿಂಗ್ಟನ್‌ ಮತ್ತು ನ್ಯೂಯಾರ್ಕ್‌ಗಳಲ್ಲಿ ತನ್ನ ಅಸ್ತಿತ್ವಕ್ಕಾಗಿ ಹೆಣಗಾಡುವುದು. ಭೌತಿಕವಾದಿ 
ನಾಸ್ತಿಕತೆಗೆ ಸ್ವಯಂ ಲಂಡನ್‌ ಮತ್ತು ಪ್ಯಾರಿಸ್‌ನ ವಿಶ್ವವಿದ್ಯಾನಿಲಯಗಳಲ್ಲಿ ಆಶ್ರಯ 
ಇಲ್ಲದಾಗುವುದು. ವರ್ಣ ಪಕ್ಷಪಾತ ಮತ್ತು ಜನಾಂಗೀಯತೆಯು ಬ್ರಾಹ್ಮಣರಲ್ಲೂ 
ಜರ್ಮನರಲ್ಲೂ ತನಗೆ ನಿಷ್ಠಾವಂತರಿಲ್ಲದೆ ತಡಕಾಡುವುದು ಮತ್ತು ನಮ್ಮ ಇಂದಿನ ಕಾಲವು 
ಇತಿಹಾಸ ದಲ್ಲಿ ಕೇವಲ ಒಂದು ಪಾಠವಾಗಿ ಉಳಿಯುವುದು. 


ಇಸ್ಲಾಮಿನಂತಹ ವಿಶ್ವವ್ಯಾಪೀ ಮತ್ತು ವಿಶ್ವ ವಿಜಯೀ ಶಕ್ತಿಯ ಅನುಯಾಯಿಗಳು 
ಮೂಸಾ(ಅ)ರ ಮಂತ್ರದಂಡವನ್ನು ಕಂಕುಳಲ್ಲಿರಿಸಿಯೂ ಲಾಠಿ ಮತ್ತು ಹಗ್ಗಗಳನ್ನು ಕಂಡು 


18 | 


ಹೆದರಿ ನಡುಗುವಷ್ಟು ಅವಿವೇಕಿಗಳಾಗಿದ್ದರು ಎಂಬುದೇ ಆ ಪಾಠ. ನೀವು ಇಸ್ಲಾಮಿನ 
ನಿಷ್ಠಾವಂತ ಅನುಯಾಯಿ ಮತ್ತು ನೈಜ ಸಾಕ್ಷಿಗಳಾದಾಗ ಮಾತ್ರ ನಿಮ್ಮ ಭವಿಷ್ಯ ಹೀಗಾಗಲು 
ಸಾಧ್ಯ. ನಿಮ್ಮ ವರ್ತನೆಯು ಇದಕ್ಕೆ ವ್ಯತಿರಿಕ್ತವಾಗಿದ್ದು ನೀವು ದೈವಿಕ ಮಾರ್ಗದರ್ಶನದ 
ಮೇಲೆ ನಿಧಿಯ ಮೇಲಿನ ಸರ್ಪದಂತೆ ಕುಳಿತು ನೀವೂ ಅದರಿಂದ ಪ್ರಯೋಜನ 
ಪಡೆಯದೆ ಇತರರಿಗೂ ಯಾವುದೇ ಪ್ರಯೋಜನ ತಲುಪಿಸದೆ ಇದ್ದರೆ, ಮುಸ್ಲಿಮ್‌ ಎಂದು 
ಸಾರಿಕೊಳ್ಳುತ್ತಾ ನೀವು ಇಸ್ಲಾಮಿನ ಪ್ರತಿನಿಧಿಯಾಗಿ ನಿಮ್ಮ ಒಟ್ಟು ಮಾತು ಕೃತಿಗಳಿಂದ 
ಅಜ್ಞಾನ, ಬಹುದೇವ ವಿಶ್ವಾಸ, ಭೌತಿಕವಾದ ಮತ್ತು ನೈತಿಕ ಅಧಃಪತನದ ಸಾಕ್ಷ್ಯ 
ವಹಿಸಿದರೆ; ದೇವಗ್ರ ಗ್ರಂಥವನ್ನು ಕಪಾಟಿನಲ್ಲಿಟ್ಟು ಮಾರ್ಗದರ್ಶನಕ್ಕಾಗಿ ಸತ್ಯನಿಷೇಧಿ ಮತ್ತು 
ಅಜ್ಞಾನಿಯಾದ ನಾಯಕರನ್ನೆ! ಅವಲಂಬಿಸಿದರೆ, ದೇವನ ದಾಸ್ತ [ದ ರ! ಮಾಡಿ ಎಲ್ಲ 
ಶೈತಾನರ ಮತ್ತು ದೇವಧಿಕ್ಕಾರಿಗಳ ದಾಸ್ಯವನ್ನು ಕೈಗೊಂಡರೆ, ನಿಮ್ಮ ಮಿತೃತ್ವ ಮತ್ತು 
ಶತ್ರುತ್ವಗಳೆಲ್ಲವೂ ಸ್ವಾರ್ಥದ ಮೇಲೆ ಆಧಾರಿತವಾಗದ್ದರೆ, ಇಸ್ಲಾಮನ್ನು ಅದ್ಕ ಒಂದು 
ಪಕ್ಷ ವಾಗಿ ಮಾರ್ಪಡಿಸಿದರೆ ಮತ್ತು ಈ ರೀತಿ ನಿಮ್ಮ ಜೀವನವನ್ನು ಇಸ್ಲಾಮಿನಿಂದ ವಂಚಿತ 
ಗೊಳಿಸಿಟ್ಟು ಲೋಕವನ್ನೂ ಅದರೆಡೆಗೆ ಆಕರ್ಷಿಸುವ ಬದಲು ಅದರ ಬಗ್ಗೆ ಜಿಗುಪ್ಸೆ 
ತಾಳುವಂತೆ ಮಾಡಿದರೆ ನಿಮ್ಮ ಇಹಲೋಕವಾಗಲೀ ಪರಲೋಕವಾಗಲೀ ಖಂಡಿತ 
ಸುಧಾರಿಸದು. ಅದರ ಪರಿಣಾಮವು ಅಲ್ಲಾಹನ ವಿಧಿಯಂತೆ ನೀವೇನು ಕಾಣುತ್ತಿರು 
ಏರೋ ಅದುವೇ ಆಗಿದೆ. ನಿಮ್ಮ ಭವಿಷ್ಯವು ವರ್ತಮಾನಕ್ಕಿಂತಲೂ ಕೆಟ್ಟದಾಗಬಹುದು। 

ಇಸ್ಲಾಮಿನ ಬಿಲ್ಲೆಯನ್ನು ಕಿತ್ತೆಸೆದು ಬಹಿರಂಗವಾಗಿ ಸತ್ಯನಿಷೇಧವನ್ನು ಸ್ಟೀಕರಿಸಿದರೆ 
ಕನಿಷ್ಠ ಪಕ್ಷ ನಿಮ್ಮ ಇಹಲೋಕವಾದರೂ ಅಮೇರಿಕ, ರಶ್ಯಾ ಮತ್ತು ಬ್ರಿಟನ್‌ಗಳಂತೆ ಪ್ರಗತಿ 
ಹೊಂದೀತು. ಆದರೆ "ಮುಸ್ಲಿಮ್‌' ಆಗಿದ್ದುಕೊಂಡೂ ಮುಸ್ಲಿಮೇತರ ರಂತೆ ವರ್ತಿಸಿದರೆ 
ಹಾಗೂ ಅಲ್ಲಾಹನ ಧರ್ಮದ ತಪ್ಪು ಪ್ರಾತಿನಿಧ್ಯ ವಹಿಸಿ ಲೋಕದ ಮಟ್ಟಿಗೆ ಸನ್ಮಾರ್ಗದರ್ಶನದ 
ಬಾಗಿಲನ್ನು ಮುಚ್ಚಿದರೆ ಅದು ನಿಮ್ಮನ್ನು ಇಹಲೋಕದಲ್ಲೂ ಪ್ರಗತಿ ಹೊಂದಲು ಬಿಡದಷ್ಟು 
ದೊಡ್ಡ ಅಪರಾಧವಾದೀತು. ಇದಕ್ಕೆ ಪವಿತ್ರ ಕುರ್‌ಆನಿನಲ್ಲಿ ಉಲ್ಲೇಖಗೊಂಡಿರುವ ಶಿಕ್ಷ 
ಯಹೂದಿಗಳು eked ನಿಮ್ಮ ಕಣ್ಣ ಮುಂದಿದೆ. ಅದನ್ನು ನೀವು ನಿಮ್ಮ 
ಮೇಲೆ ಎರಗುವುದನ್ನು ತಪ್ಪಿಸಲಾರಿರಿ. ನೀವು ಸಂಯುಕ್ತ WN ಕಲ್ಪನೆಯನ್ನು 
ಸ್ವೀಕರಿಸಿದರೂ ಸರಿಯೆ. ನಿಮ್ಮ ಪ್ರತ್ಯೇಕ ಜನಾಂಗೀಯತೆಯ ಕಲ್ಪನೆಯನ್ನು ಸ್ವೀಕರಿಸಿದರೂ 
ಸರಿಯೆ. ನಿಮ್ಮ ಪ್ರತ್ಯೇಕ ಜನಾಂಗೀಯತೆಯನ್ನು ಅಂಗೀಕರಿಸುವಂತೆ ಮಾಡಿ ಮುಸ್ಲಿಮ್‌ 
ಜನಾಂಗೀಯತೆಯು ಗಳಿಸಬಹುದಾದ ಎಲ್ಲ ಸವಲತ್ತುಗಳನ್ನು ನೀವು ಗಳಿಸಿದರೂ ಸರಿಯೆ, 


ಈಗ ನಾವು ಏಕೆ ಎದ್ದಿದ್ದೇವೆ ಎಂಬುದನ್ನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವೆನು. 
ಇಸ್ಲಾಮನ್ನು ತಮ್ಮ ಧರ್ಮವೆಂದು ನಂಬುವ ಎಲ್ಲರಿಗೂ ಈ ಧರ್ಮವನ್ನು, ನಿಜವಾಗಿ ತಮ್ಮ 


ಸತ್ಯದ ಸಾಕ್ಷ್ಯ | 19 


ಧರ್ಮವಾಗಿ ಮಾಡಿಕೊಳ್ಳಿರೆಂದು ನಾವು ಕರೆ ನೀಡುತ್ತೇವೆ. ಈ ಧರ್ಮವನ್ನು ವೈಯಕ್ತಿಕವಾಗಿ 
ತಮ್ಮ ಜೀವನಗಳಲ್ಲಿ ಮತ್ತು ಸಾಮೂಹಿಕವಾಗಿ ತಮ್ಮ ಮನೆ, ಕುಟುಂಬ, ವ್ಯಾಪಾರ, 
ಆರ್ಥಿಕ ಚಟುವಟಿಕೆಗಳು, ಸಂಘ-ಸಂಸ್ಥೆಗಳು ಮತ್ತು ಸಾಮುದಾಯಿಕ ಸಂಘಟನೆಗಳು 
ಹಾಗೂ ತಮ್ಮ ಸಾಮುದಾಯಿಕ ಧೋರಣೆಯಲ್ಲಿ ಅದನ್ನು ವ್ಯಾವಹಾರಿಕ ರೂಪದಲ್ಲಿ 
ಸ್ಥಾಪಿಸಿ ತಮ್ಮ ನಡೆನುಡಿಗಳಿಂದ ಲೋಕದ ಮುಂದೆ ಅದರ ನಿಜವಾದ ಸಾಕ್ಷ್ಯ ವಹಿಸಬೇಕೆಂದು 
ಕರೆ ನೀಡುತ್ತೇವೆ. ಮುಸ್ಲಿಮ್‌ ಆಗಿರುವ ನೆಲೆಯಲ್ಲಿ "ಇಕಾಮತುದ್ದೀನ್‌' (ಧರ್ಮಸಂಸ್ಥಾಪನೆ) 
ಮತ್ತು "ಶಹಾದತುಲ್‌ ಹಕ್‌' (ಸತ್ಯದ ಸಾಕ್ಷ್ಯ) ನಿಮ್ಮ ಜೀವನದ ನೈಜ ಉದ್ದೇಶವಾಗಿದೆ. 
ಆದ್ದರಿಂದ ನಿಮ್ಮೆಲ್ಲ ಚಟುವಟಿಕೆಗಳ ಕೇಂದ್ರ ಬಿಂದು ಆ ಧ್ಯೇಯವೇ ಆಗಿರಬೇಕೆಂದು 
ನಾವು ಅವರಿಗೆ ಹೇಳುತ್ತೇವೆ. ಅದಕ್ಕೆ ವಿರುದ್ಧವಾದ ಮತ್ತು ಇಸ್ಲಾಮನ್ನು ತಪ್ಪಾಗಿ ಪ್ರತಿನಿಧಿಸುವ 
ಎಲ್ಲ ನಡೆನುಡಿಗಳಿಂದ ದೂರವಿರಲು ಅವರಿಗೆ ಕರೆ ನೀಡುತ್ತೇವೆ. ಇಸ್ಲಾಮ್‌ ಧರ್ಮವನ್ನು 
ಮುಂದಿರಿಸಿಕೊಂಡು ನಿಮ್ಮ ಸಂಪೂರ್ಣ ನಡೆನುಡಿಗಳ ಪುನರವಲೋಕನ ನಡೆಸಿರಿ. 
ನಿಮ್ಮೆಲ್ಲ ಪ್ರಯತ್ನಗಳನ್ನೂ ಸರ್ವ ಸಂಪೂರ್ಣವಾಗಿ ಸ್ಥಾಪಿತವಾಗುವ ಧರ್ಮದ ಮಾರ್ಗದಲ್ಲಿ 
ವ್ಯಯಿಸಿರಿ. ಈ ಸಾಕ್ಷ $ವನ್ನು ಪೂರ್ಣವಾಗಿ ನಿರ್ವಹಿಸಿರಿ ಮತ್ತು ಈ ಧರ್ಮದ ಕಡೆಗೆ 
ಕರೆ ನೀಡುವ ಬಾಧ್ಯತೆ ಪೂರ್ಣಗೊಳ್ಳುವ ರೀತಿಯಲ್ಲಿ ಕರೆ ನೀಡಿರಿ ಎಂದು ಅವರಿಗೆ 
ಹೇಳುತ್ತೇವೆ. 


ಇದುವೇ ಜಮಾಅತೆ ಇಸ್ಲಾಮೀಯ ಸ್ಥಾಪನೆಯ ಏಕೈಕ ಧ್ಯೇಯ. ಈ ಧ್ಯೇಯ ವನ್ನು 
ಸಾಧಿಸಲಿಕ್ಕಾಗಿ ನಾವು ಅವಲಂಬಿಸಿರುವ ಮಾರ್ಗವು ಎಲ್ಲ ಮುಸ್ಲಿಮರಿಗೆ ಅವರ ಕರ್ತವ್ಯವನ್ನು 
ನೆನಪಿಸುವುದು, ಅವರ ಮುಂದೆ ಇಸ್ಲಾಮ್‌ ಏನೆಂಬುದನ್ನು ಸ್ಪಷ್ಟವಾಗಿ ಇಡುವುದು, ಅದರ 
ಬೇಡಿಕೆಗಳನ್ನು ಅವರಿಗೆ ಸ್ಪಷ್ಟಪಡಿಸುವುದು ಮತ್ತು ಮುಸ್ಲಿಮ್‌ ಆಗುವುದರ ಅರ್ಥವೇನು, 
ಮುಸ್ಲಿಮ್‌ ಆಗುವುದರ ಜೊತೆಗೆ ಅವರ ಮೇಲೆ ಯಾವೆಲ್ಲ ಹೊಣೆಗಾರಿಕೆಗಳು ಬಂದು 
ಬೀಳುತ್ತವೆ ಎಂಬುದನ್ನು ತಿಳಿಸುವುದಾಗಿದೆ. 


ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳುವವರಿಗೆ ನಾವು, ಇಸ್ಲಾಮಿನ ಎಲ್ಲ 
ಬೇಡಿಕೆಗಳನ್ನು ಕೇವಲ ವೈಯಕ್ತಿಕವಾಗಿ ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಅದಕ್ಕಾಗಿ ಸಂಘಟಿತ 
ಪ್ರಯತ್ನದ ಅಗತ್ಯವಿದೆ ಎಂಬುದನ್ನು ಮನಗಾಣಿಸುತ್ತೇವೆ. ಧರ್ಮದ ಒಂದು ಸಣ್ಣ ಭಾಗ 
ಮಾತ್ರ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದೆ. ಅದನ್ನು ನೀವು ಸ್ಥಾಪಿಸಿದರೂ ಸಂಪೂರ್ಣ 
ಧರ್ಮವು ಸ್ಥಾಪಿತವಾಗಲಾರದು. ಅದರ ಸಾಕ್ಷ್ಯದ ಬಾಧ್ಯತೆಯೂ ಪೂರ್ತಿಯಾಗದು. 
ಮಾತ್ರವಲ್ಲ, ಸಾಮಾಜಿಕ ಜೀವನದ ಮೇಲೆ ಸತ್ಯನಿಷೇಧದ ವ್ಯವಸ್ಥೆಯು ಜಾರಿಯಲ್ಲಿರುವಾಗ 
ಸ್ವಯಂ ವೈಯಕ್ತಿಕ ಜೀವನದ ಅನೇಕ ಭಾಗಗಳಲ್ಲಿಧರ್ಮದ ಸಂಸ್ಥಾಪನೆ ಅಸಾಧ್ಯವೆನಿಸುತ್ತದೆ. 
ಸಾಮಾಜಿಕ ವ್ಯವಸ್ಥೆಯ ಹಿಡಿತವು ವೈಯಕ್ತಿಕ ಇಸ್ಲಾಮಿನ ಸೀಮೆಯನ್ನೂ ಸಂಕುಚಿತ 


20 | 


ಗೊಳಿಸುತ್ತಾ ಸಾಗುತ್ತದೆ. ಆದ್ದರಿಂದ ಸಂಪೂರ್ಣ ಧರ್ಮವನ್ನು ಸಂಸ್ಥಾಪಿಸಲು ಮತ್ತು 
ಅದರ ಸರಿಯಾದ ಸಾಕ್ಷ್ಯ ವಹಿಸಲು ಮುಸ್ಲಿಮ್‌ ಆಗುವುದರ ಹೊಣೆಗಾರಿಕೆಗಳ ಅರಿವು 
ಇರುವ ಮತ್ತು ಅದನ್ನು ನಿರ್ವಹಿಸುವ ಬಯಕೆ ಇರುವ ಎಲ್ಲ ಜನರೂ ಒಂದಾಗಿ 
ಸಂಘಟಿತವಾಗಿ ಧರ್ಮವನ್ನು ಸಂಸ್ಥಾಪಿಸುವ ಮತ್ತು ಲೋಕವನ್ನು ಅದರೆಡೆಗೆ ಕರೆಯುವ 
ಪ್ರಯತ್ನ ಮಾಡಬೇಕು. ಧರ್ಮಪ್ರಚಾರ ಮತ್ತು ಧರ್ಮಸಂಸ್ಥಾಪನೆಯ ಮಾರ್ಗದಲ್ಲಿರುವ 
ಎಲ್ಲ ಅಡೆತಡೆಗಳನ್ನು ನಿವಾರಿಸುವ ಪ್ರಯತ್ನ ಮಾಡಬೇಕು. ಆದ್ದರಿಂದಲೇ ಧರ್ಮದಲ್ಲಿ 
ಸಂಘಟನೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಧರ್ಮಸಂಸ್ಥಾಪನೆ ಮತ್ತು ಧರ್ಮ ಪ್ರಚಾರಕ್ಕೆ 
ಪ್ರಯತ್ನಿಸಬೇಕಾದರೆ ಮೊದಲು ಒಂದು ಸಂಘಟನೆಯಿರಬೇಕು. ಅನಂತರ ಅಲ್ಲಾಹನ 
ಮಾರ್ಗದಲ್ಲಿ ಪ್ರಯತ್ನ ಮಾಡಬೇಕು. ಈ ಕಾರಣದಿಂದಾಗಿಯೇ ಸಂಘಟಿತ ವಲ್ಲದ 
ಜೀವನವನ್ನು ಅಜ್ಞಾನದ (ಇಸ್ಲಾಮೇತರ) ಜೀವನವೆಂದೂ ಸಂಘಟನೆಯಿಂದ ದೂರ 
ಉಳಿಯುವುದನ್ನು ಇಸ್ಲಾಮಿನಿಂದ ಬೇರ್ಪಡುವುದಕ್ಕೆ ಸಮಾನವೆಂದೂ ಪರಿಗಣಿಸಲಾಗಿದೆ.* 


ಈ ವಿಷಯವನ್ನು ಅರಿತುಕೊಂಡು ಮುಸ್ಲಿಮ್‌ ಆಗುವುದರ ಹೊಣೆಗಾರಿಕೆಗಳನ್ನು 
ಅರಿತು ಧರ್ಮಕ್ಕಾಗಿ ತಮ್ಮ ಸ್ವಂತಿಕೆ ಮತ್ತು ಸ್ವಾರ್ಥವನ್ನು ಬಲಿಕೊಟ್ಟು ಸಂಘಟನಾ 


೫ ಪ್ರವಾದಿವರ್ಯರ(ಸ) ಈ ಹದೀಸ್‌ನ ಕಡೆಗೆ ಸೂಚನೆಯಾಗಿದೆ: ನಾನು ನಿಮಗೆ ಐದು. 
ವಿಷಯಗಳನ್ನು ಆಜ್ಞಾಪಿಸುತ್ತೇನೆ. ಅಲ್ಲಾಹನು ಅವುಗಳನ್ನು ನನಗೆ ಆದೇಶಿಸಿದ್ದಾನೆ. ಸಂಘಟನೆ, ಆಲಿಸುವಿಕೆ, 
ಅನುಸರಣೆ, ಹಿಜ್ರತ್‌ (ವಲಸೆ) ಮತ್ತು ಅಲ್ಲಾಹನ ಮಾರ್ಗದಲ್ಲಿ ಜಿಹಾದ್‌ (ಹೋರಾಟ). ಯಾರು 
ಸಂಘಟನೆಯಿಂದ ಒಂದು ಗೇಣು ದೂರ ಸರಿಯುತ್ತಾನೋ ಅವನು ತನ್ನ ಕೊರಳಿನಿಂದ ಇಸ್ಲಾಮೀ ನೊಗವನ್ನು 
ಕಿತ್ತೆಸೆದನು. ಅವನು ಸಂಘಟನೆಯ ಕಡೆಗೆ ಮರಳಿ ಬರುವ ತನಕ. ಯಾರು ಅಜ್ಞಾನ(ಅರ್ಥಾತ್‌ ಅನೈಕ್ಯ)ದ 
ಕರೆ ನೀಡುತ್ತಾನೋ ಅವನು ನರಕದವನಾಗಿದ್ದಾನೆ. ಆಗ ಸಹಾಬಿಗಳು ಕೇಳಿದರು, ಆತ ಉಪವಾಸ ಆಚರಿಸುವವ 
ಮತ್ತು ನಮಾರು್‌ ಮಾಡುವವನಾಗಿದ್ದರೂ (ನರಕವಾಸಿಯಾಗುವನೇ?). ಆಗ ಪ್ರವಾದಿವರ್ಯರು(ಸ), 
ಹೌದು ಅವನು ನಮಾರು್‌ ಮಾಡುವವ, ಉಪವಾಸ ಆಚರಿಸುವವ ಮತ್ತು ತಾನು ಮುಸ್ಲಿಮ್‌ ಆಗಿದ್ದೇನೆಂದು 
ವಾದಿಸುವವನಾಗಿದ್ದರೂ ಸರಿ. (ಅಹ್ನದ್‌, ಹಾಕಿಮ್‌) ಈ ಹದೀಸ್‌ನಿಂದ ಮೂರು ವಿಷಯಗಳು 
ಸ್ಪಷ್ಟವಾಗುತ್ತವೆ: 1. ಧರ್ಮದ ಸರಿಯಾದ ಕ್ರಮ ಹೇಗೆಂದರೆ ಮೊದಲು ಒಂದು ಸಂಘಟನೆ ಇರಬೇಕು 
ಮತ್ತು ಆ ಸಂಘಟನೆಯಲ್ಲಿಎಲ್ಲರೂ ಒಬ್ಬನ ಮಾತು ಆಲಿಸುವಂತಹ ವ್ಯವಸ್ಥೆಯಿರಬೇಕು. ಅವನನ್ನೇ ಅವರು 
ಅನುಸರಿಸಬೇಕು. ತರುವಾಯ ಸಂದರ್ಭಕ್ಕನುಸಾರವಾಗಿ ಹಿಜ್ರತ್‌ ಮತ್ತು ಜಿಹಾದ್‌ ಮಾಡಬೇಕು. 2. 
ಸಂಘಟನೆಯಿಂದ ಬೇರ್ಪಡುವುದೆಂದರೆ ಇಸ್ಲಾಮಿನಿಂದ ಬೇರ್ಪಟ್ಟಂತೆ. ಇದರ ಅರ್ಥ ಮನುಷ್ಯನು 
ಇಸ್ಲಾಮಿಗಿಂತ ಮುಂಚೆ ಅಜ್ಞಾನ ಕಾಲದಲ್ಲಿ ಅರೇಬಿಯಾದಲ್ಲಿದ್ದ ಆರಾಜಕತೆಯತ್ತ ಮರಳಿದಂತೆಯೇ ಆಗಿದೆ. 
ಅಲ್ಲಿ ಯಾರೂ ಯಾರನ್ನೂ ಅನುಸರಿಸುತ್ತಿರಲಿಲ್ಲ. 3. ಇಸ್ಲಾಮಿನ ಹೆಚ್ಚಿನ ಬೇಡಿಕೆಗಳು ಮತ್ತು ಮೂಲ 
ಧ್ಯೇಯಗಳು ಸಂಘಟನೆ ಮತ್ತು ಸಂಘಟಿತ ಪ್ರಯತ್ನಗಳಿಂದಲೇ ಈಡೇರಲು ಸಾಧ್ಯ. ಆದ್ದರಿಂದ 
ಸಂಘಟನೆಯಿಂದ ಬೇರ್ಪಡುವವರನ್ನು ಅವನ ನಮಾರು್‌, ಉಪವಾಸ ವ್ರತ ಮತ್ತು ಮುಸ್ಲಿಮ್‌ 
ಆಗಿರುವನೆಂಬ ಘೋಷಣೆಯ ಹೊರತಾಗಿಯೂ ಇಸ್ಲಾಮಿನಿಂದ ಹೊರ ಹೋದವನೆಂದು 
ಪ್ರವಾದಿವರ್ಯರು(ಸ) ಸಾರಿರುವರು. ಇದನ್ನೇ ಹ. ಉಮರ್‌(ರ) ಹೀಗೆ ವಿವರಿಸಿರುವರು, 
ಸಂಘಟನೆಯಿಲ್ಲದೆ ಇಸ್ಲಾಮ್‌ ಇಲ್ಲ. ನಾಯಕತ್ವವಿಲ್ಲದೆ ಸಂಘಟನೆಯಿಲ್ಲ ಮತ್ತು ಅನುಸರಣೆಯಿಲ್ಲದೆ 
ನಾಯಕತ್ನವಿಲ್ಲ, (ಜಾಮಿಆ್‌ ಬಯಾನುಲ್‌ ಇಲ್ಲ್‌ - ಇಬ್ನು ಅಬ್ದುಲ್‌ ಬರ್ರ್‌) 


ಸತ್ಯದ ಸಾಕ್ಷ್ಯ 1 21 


ವ್ಯವಸ್ಥೆಯ ಶಿಸ್ತನ್ನು ಅಂಗೀಕರಿಸಲು ಸಿದ್ಧರಾಗುವವರಿಗೆ ನಾವು ಹೇಳುವುದೇನೆಂದರೆ ನಿಮ್ಮ 
ಮುಂದೆ ಈಗ ಮೂರು ದಾರಿಗಳಿವೆ ಮತ್ತು ಅವುಗಳ ಪೈಕಿ ಯಾವುದನ್ನು ಬೇಕಾದರೂ 
ಆರಿಸಿಕೊಳ್ಳಲು ನೀವು ಸ್ವತಂತ್ರರಾಗಿರುವಿರಿ- 

1. ನಮ್ಮ ಸಂದೇಶ, ವಿಶ್ವಾಸ, ಧ್ಯೇಯ, ಸಂಘಟನಾ ವ್ಯವಸ್ಥೆ ಮತ್ತು ಕಾರ್ಯ 
ವಿಧಾನ ಎಲ್ಲವೂ ಅಪ್ಪಟ ಇಸ್ಲಾಮೀ ಆಗಿದ್ದು ನಾವು ಕುರ್‌ಆನ್‌ ಮತ್ತು ಹದೀಸ್‌ನ ಪ್ರಕಾರ 
ಮುಸ್ಲಿಮ್‌ ಸಮುದಾಯದ ನೈಜ ಕಾರ್ಯವನ್ನು ಮಾಡಲು ಮುಂದಾಗಿರುವವರು 
ಎಂಬುದರ ಬಗ್ಗೆ ನಿಮ್ಮ ಮನಸ್ಸು ಸಾಕ್ಷ ತೆ ವಹಿಸುವುದಾದರೆ ಬನ್ನಿ, ನಮ್ಮ ಜೊತೆ ಈ 
ಸಂಘಟನೆಯಲ್ಲಿ ಸೇರಿಕೊಳ್ಳಿರಿ. 

2. ಒಂದು ವೇಳೆ ಏನಾದರೂ ಕಾರಣದಿಂದ ನಿಮಗೆ ನಮ್ಮ ಮೇಲೆ 
ಭರವಸೆಯಿಲ್ಲದಿದ್ದರೆ ಹಾಗೂ ಬೇರಾವುದಾದರೂ ಸಂಘಟನೆ ಅಪ್ಪಟ ಇಸ್ಲಾಮೀ ಧ್ಯೇಯಕ್ಕಾಗಿ 
ಇಸ್ಲಾಮೀ ಕ್ರಮದಲ್ಲಿ ಕಾರ್ಯವೆಸಗುತ್ತಿರುವುದಾಗಿ ನಿಮಗೆ ಕಂಡು ಬಂದರೆ ಅದರಲ್ಲಿ 
ಸೇರಿರಿ. ನಾವು ಕೂಡಾ ಅಂತಹ ಒಂದು ಸಂಘಟನೆಯನ್ನು ಕಾಣುತ್ತಿದ್ದರೆ ಖಂಡಿತ ಅದರಲ್ಲಿ 
ಸೇರಿಕೊಳ್ಳುತ್ತಿದ್ದೆವು. ಏಕೆಂದರೆ ನಮಗೆ ನಮ್ಮ ಬೆಕ್ಕಿನ ಬಿಡಾರ ಬೇರೆ ಮಾಡುವ ಬಯಕೆ 
ಇಲ್ಲ 

3. ನಿಮಗೆ ನಮ್ಮ ಮೇಲಾಗಲಿ ಇತರ ಯಾವುದಾದರೂ ಸಂಘಟನೆಯ ಮೇಲಾ 
ಗಲೀ ಭರವಸೆಯಿಲ್ಲವೆಂದಾದರೆ ನಿಮ್ಮ ಇಸ್ಲಾಮೀ ಹೊಣೆಗಾರಿಕೆಗಳನ್ನು ನಿರ್ವಹಿಸಲು 
ನೀವೇ ಏಳಬೇಕು ಮತ್ತು ಇಸ್ಲಾಮೀ ಕ್ರಮದಲ್ಲಿ ಒಂದು ಸಂಘಟನೆಯನ್ನು ಅಸ್ತಿತ್ವಕ್ಕೆ 
ತರಬೇಕು. ಇಡೀ ಧರ್ಮವನ್ನು ಸಂಸ್ಥಾಪಿಸುವುದು ಮತ್ತು ಮಾತು-ಕೃತಿಗಳಲ್ಲಿ ಅದರ 
ಸಾಕ್ಷ್ಯ ವಹಿಸುವುದು ಆ ಸಂಘಟನೆಯ ಉದ್ದೇಶವಾಗಿರಬೇಕು. 


ಈ ಮೂರು ವಿಧಾನಗಳಲ್ಲಿ ಯಾವುದನ್ನು ಅನುಸರಿಸಿದರೂ ಇನ್‌ಶಾ ಅಲ್ಲಾಹ್‌ 
ನೀವು ಸತ್ತಥದಲ್ಲಿರುವಿರಿ. ನಮ್ಮ ಸಂಘಟನೆ ಮಾತ್ರ ಸತ್ಯದ ಮಾರ್ಗದಲ್ಲಿದೆ ಮತ್ತು ನಮ್ಮ 
ಸಂಘಟನೆಯಲ್ಲಿಲ್ಲದವರು ಮಿಥ್ಯ ಮಾರ್ಗದಲ್ಲಿದ್ದಾರೆಂದು ನಾವೆಂದೂ ವಾದಿಸಿಲ್ಲ, ಬುದ್ಧಿ 
ಸ್ತಿಮಿತದಲ್ಲಿರುವ ತನಕ ಅಂತಹ ವಾದವನ್ನು ನಾವು ಖಂಡಿತ ಮಾಡಲಾರೆವು. ನಾವೆಂದೂ 
ಜನರನ್ನು ನಮ್ಮ ಸಂಘಟನೆಯ ಕಡೆಗೆ ಆಹ್ವಾನಿಸಲಿಲ್ಲ. ನಮ್ಮ ಕರೆಯಂತೂ ಮುಸ್ಲಿಮ್‌ 
ಆಗಿರುವ ನೆಲೆಯಲ್ಲಿ ನಮ್ಮ ಮತ್ತು ನಿಮ್ಮ ಮೇಲೆ ಬೀಳುವ ಕರ್ತವ್ಯದ ಕಡೆಗಾಗಿದೆ. ನೀವು 
ಅದನ್ನು ನಿರ್ವಹಿಸುತ್ತಿರುವಿರಾದರೆ ನೀವು ನಮ್ಮ ಸಂಘಟನೆಯಲ್ಲಿ ಸೇರಿದ್ದರೂ ಇಲ್ಲದಿದ್ದರೂ 
ಸತ್ಯ ಮಾರ್ಗದಲ್ಲಿರುವಿರಿ. ಆದರೆ ನೀವಾಗಿ ಏಳುವುದೂ ಇಲ್ಲ, ಏಳುವವರ ಜೊತೆ 
ಸೇರುವುದೂ ಇಲ್ಲ ಎಂದಾದರೆ ಮತ್ತು ತರತರದ ನೆಪಗಳನ್ನು ಹೂಡಿ ಧರ್ಮ ಸಂಸ್ಥಾಪನೆ 
ಮತ್ತು ಸತ್ಯದ ಸಾಕ್ಷ್ಯದ ಕರ್ತವ್ಯದಿಂದ ವಿಮುಖರಾದರೆ ಅಥವಾ ಇಸ್ಲಾಮಿನ ಹೊರತು 


221 


ಇನ್ನಾವುದಾದರೂ ವ್ಯವಸ್ಥೆಯು ಸ್ಥಾಪನೆಯಾಗುವ ಮತ್ತು ಅದರ ಹೊರತು ಇನ್ನಾವುದಾದರೂ 
ವ್ಯವಸ್ಥೆಯ ಸಾಕ್ಷಿ ಯಾಗುವ ರೀತಿಯಲ್ಲಿ ನಿಮ್ಮ ಮಾತು-ಕೃತಿಗಳಿದ್ದರೆ ಅದು ಖಂಡಿತ 
ಸರಿಯಾಗಲಾರದು. ಏಕೆಂದರೆ ನಿಮ್ಮ ವ್ಯವಹಾರ ಇರುವುದು ಮನದಾಳದ ರಹಸ್ಯವನ್ನೂ 
ಬಲ್ಲ ಅಲ್ಲಾಹನ ಜೊತೆಗಾಗಿದೆ. ಅವನ ಬಳಿ ನಿಮ್ಮ ಯಾವ ನೆಪವೂ ನಡೆಯದು. ಅವನನ್ನು 
ಯಾವ ರೀತಿಯಲ್ಲೂ ಮೋಸಗೊಳಿಸಲಾಗದು. 

ಒಂದೇ ಧ್ಯೇಯ ಮತ್ತು ಒಂದೇ ಕೆಲಸಕ್ಕಾಗಿ ವಿಭಿನ್ನ ಸಂಘಟನೆಗಳು ಅಸ್ತಿತ್ವಕ್ಕೆ 
ಬರುವುದು ಬಾಹ್ಯ ನೋಟಕ್ಕೆ ಸರಿಕಾಣುವುದಿಲ್ಲ ಎಂಬುದು ಸ್ಪಷ್ಟ ಅದರಲ್ಲಿ ಅನೈಕ್ಯದ 
ಅಪಾಯವೂ ಇದೆ. ಆದರೆ ಇಸ್ಲಾಮೀ ಜೀವನ ವ್ಯ ವಸ್ಥೆಯು ಛಿದ್ರ ಛಿದ್ರಗೊಂಡಿರುವಾಗ 
ಮತ್ತು ಆವ್ಯ ವಸ್ಥೆಯನ್ನು ನಡೆಸುವ ಬದಲಾಗಿ ಅದನ್ನು, 'ಸ್ಥಾಖಸುವುದೇ ನಮ್ಮ ಮುಂದಿರುವ 
ಸಮಸ್ಯೆ ಮಗಾ sR ಹಂತದಲ್ಲೇ ಎಲ್ಲ ಮುಸ್ಲಿಮರೂ ಸೇರಬೇಕಾದ ಮತ್ತು 
ಹೊರಗಿದ್ದರೆ ಅದು ಇಸ್ಲಾಮೇಶರ ಕೃತ್ಯವಾಗುವ ಮತ್ತು ಅದರಿಂದ ಬೇರ್ಪಟ್ಟರೆ 
ಇಸ್ಲಾಮಿನಿಂದ ಬೇರ್ಪಡುವಂತಹ "ಅಲ್‌ ಜಮಾಅತ್‌' ಅಸ್ತಿತ್ವಕ್ಕೆ ಬರುವುದು. ಸಾಧ್ಯವಿಲ್ಲ. 
ಆರಂಭಿಕ ಹಂತದಲ್ಲಿ ಅಲ್ಲಲ್ಲಿ ವಿಭಿನ್ನ ಸಂಘಟನೆಗಳು ಈ ಉದ್ದೇಶಕ್ಕಾಗಿ ಅಸ್ತಿತ್ವಕ್ಕೆ ಬರುವು 
ದಲ್ಲದೆ ಬೇರೆ ಉಪಾಯವಿಲ್ಲ. ಸ್ವಾರ್ಥ ಹಿತಾಸಕ್ತಿಗಳಿಂದ ಮುಕ್ತವಾಗಿ ಯಾವುದೇ ರೀತಿಯ 
ಉಪೇಕ್ಷೆ-ಉತ್ಸೇಕ್ಷೆಗಳಿಲ್ಲದೆ ಪ್ರಾಮಾಣಿಕವಾಗಿ ನೈಜ ಇಸ್ಲಾಮೀ ಧ್ಯೇಯಕ್ಕಾಗಿ ಇಸ್ಲಾಮೀ 
ಕ್ರಮದಿಂದ ಕಾರ್ಯವೆಸಗಿದರೆ ಈ ಎಲ್ಲ ಸಂಘಟನೆಗಳೂ ಕೊನೆಗೆ ಒಂದಾಗಬಹುದು. 
ಸತ್ಯದ ಹಾದಿಯಲ್ಲಿನಡೆಯುವವರು ಹೆಚ್ಚು ಸಮಯ ಬೇರ್ಪಟ್ಟು ಇರಲಾರರು. ಸತ್ಯವು 
ಅವರನ್ನು ಒಂದುಗೂಡಿಸಿಯೇ ತೀರುವುದು. ಏಕೆಂದರೆ ಸತ್ಯದ ಪ್ರಕೃತಿಯೇ 
ಒಟ್ಟುಗೂಡಿಸುವುದು, ಸಮನ್ವಯಗೊಳಿಸು ವುದು, ಏಕೀಕರಿಸುವುದು ಮತ್ತು ಸಾಮರಸ್ಯ 
ಉಂಟು ಮಾಡುವುದಾಗಿದೆ. ಸತ್ಯದೊಂದಿಗೆ ಅಸತ್ಯವೂ ಸೇರಿರುವಾಗ ಅಥವಾ ಸತ್ಯದ 
ವೇಷದಲ್ಲಿ ಮಿಥ್ಯವು ಕಾರ್ಯಪ್ರವೃತ್ತವಾಗಿರುವಾಗ ಮಾತ್ರ ಅನೈಕ್ಯ ಹುಟ್ಟುತ್ತದೆ. 

ನಮ್ಮ ಸಂಘಟನೆಯನ್ನು ಮೆಚ್ಚಿ ಅದರಲ್ಲಿ ಸೇರುವವರಲ್ಲಿ ನಮ್ಮ ಬೇಡಿಕೆಗಳೇನು 
ಮತ್ತು ಅವರಿಗೆ ನಮ್ಮ ಬಳಿ ಯಾವ ಕೆಲಸವಿದೆ ಎಂಬ ಬಗ್ಗೆಯೂ ಸಂಕ್ಷಿ ಪ್ರವಾಗಿ 
ವಿವರಿಸುತ್ತೇನೆ. ಇಸ್ಲಾಮ್‌ ಪ್ರತಿಯೊಬ್ಬ ಮುಸ್ಲಿಮನಿಂದಲೂ ಬಯಸುವ ಬೇಡಿಕೆಗಳನ್ನು 
ಮಾತ್ರ ನಾವು ನಮ್ಮ ಸಂಘಟನೆಯ ಸದಸ್ಯರ ಮುಂದಿಡುತ್ತೇವೆ. ಇಸ್ಲಾಮಿನ ಈ 
ಬೇಡಿಕೆಗಳಲ್ಲಿ ಎಳ್ಳಷ್ಟು ಕಡಿತವಾಗಲೀ ಏರಿಕೆಯಾಗಲೀ ನಾವು ಮಾಡುವುದಿಲ್ಲ ನಾವು 
ಪ್ರತಿಯೊಬ್ಬವ್ಯಕ್ತಿಯ ಮುಂದೆ ಇಸ್ಲಾಮನ್ನು ಚಾಚೂ ತಪ್ಪದೆ ಇಡುತ್ತೇವೆ. ಈ ಧರ್ಮವನ್ನು 
ಪ್ರಜ್ಞಾಪೂರ್ವಕವಾಗಿ ಸ್ವೀಕರಿಸುವಂತೆ, ಅವನಿಗೆ ಕರೆ ನೀಡುತ್ತೇವೆ. ಅದರ ಬೇಡಿಕೆಗಳನ್ನು 
ಸರಿಯಾಗಿ ಅರಿತು ಈಡೇರಿಸಬೇಕು. ತಮ್ಮ ವಿಚಾರಗಳು ಹಾಗೂ ಮಾತು ಕೃತಿಗಳಲ್ಲಿ 


ಸತ್ಯದ ಸಾಕ್ಷ್ಯ | 23 


ಧರ್ಮದ ಆದೇಶಗಳು ಮತ್ತು ಅದರ ಸ್ಫೂರ್ತಿಗೆ ವಿರುದ್ಧವಾಗಿರುವ ಎಲ್ಲವಿಷಯಗಳನ್ನೂ 
ತೊರೆಯಬೇಕು ಹಾಗೂ ತಮ್ಮ ಸಂಪೂರ್ಣ ಜೀವನದಲ್ಲಿ ಇಸ್ಲಾಮಿನ ಸಾಕ್ಷ್ಯ ವಹಿಸಬೇಕು. 
ಇದುವೇ ನಮ್ಮ ಸಂಘಟನೆಯ ಪ್ರವೇಶ ಶುಲ್ಕ. ಇದುವೇ ನಮ್ಮ ಸದಸ್ಯತನದ ನಿಯಮ. 
ನಮ್ಮ ಸಂವಿಧಾನ, ನಮ್ಮ ಸಂಘಟನಾ ವ್ಯವಸ್ಥೆ ಮತ್ತು ನಾವು ಕರೆ ನೀಡುತ್ತಿರುವ ವಿಷಯ 
ಎಲ್ಲವೂ ಸ್ಪಷ್ಟವಾಗಿದೆ. ಇವುಗಳನ್ನು ನೋಡಿ ಪ್ರತಿಯೊಬ್ಬರೂ ನಾವು ಇಸ್ಲಾಮ್‌ನಲ್ಲಿ 
(ಕುರ್‌ಆನ್‌ ಮತ್ತು ಹದೀಸ್‌ನ ಮೇಲೆ ಆಧರಿಸಿರುವ ಇಸ್ಲಾಮ್‌ನಲ್ಲಿ) ಯಾವುದೇ 
ಏರಿಕೆಯನ್ನಾಗಲಿ ಕಡಿತವನ್ನಾಗಲೀ ಮಾಡಿಲ್ಲ ಎಂಬುದನ್ನು ಕಂಡುಕೊಳ್ಳಬಹುದು. ನಮ್ಮ 
ಯಾವುದೇ ವಿಷಯದ ಬಗ್ಗೆ ಅದು ಕುರ್‌ಆನ್‌ ಮತ್ತು ಪ್ರವಾದಿಚರ್ಯೆಯ ಬೋಧನೆಗಳಿಗೆ 
ಅತೀತವಾಗಿದೆ ಎಂದು ಸಾಬೀತುಪಡಿಸಿದರೆ ನಾವು ಅದನ್ನು ತೊರೆಯಲು ಸಿದ್ಧರಿದ್ದೇವೆ. 
ಯಾವುದರ ಬಗ್ಗೆ ಅದು ಆ ಬೋಧನೆಗಳಲ್ಲಿದ್ದು ನಮ್ಮಲ್ಲಿ ಇಲ್ಲ ಎಂದು ಸಾಬೀತು 
ಪಡಿಸಲಾಗುತ್ತದೋ ಅದನ್ನು ಯಾವುದೇ ಅಳುಕಿಲ್ಲದೆ ಅಂಗೀಕರಿಸಲು ನಾವು ಸಿದ್ಧರಿದ್ದೇವೆ. 
ಏಕೆಂದರೆ ನಾವು ಎದ್ದಿರುವುದೇ ಸಂಪೂರ್ಣ ಧರ್ಮದ ಸಂಸ್ಥಾಪನೆ ಮತ್ತು ಸಾಕ್ಟ್ಯಕ್ಕಾಗಿದೆ. 
ಈ ಧ್ಯೇಯದಲ್ಲೇ ಕಾಪಟ್ಯ ತೋರಿದರೆ ನಮಗಿಂತ ದೊಡ್ಡ ಅಕ್ರಮಿ ಇನ್ನಾರಿರಬಹುದು. 


ಈ ರೀತಿ ಯಾರು ನಮ್ಮ ಸಂಘಟನೆಯಲ್ಲಿ ಸೇರಿಕೊಳ್ಳುತ್ತಾರೋ ಅವರಿಗೆ ನಮ್ಮ 
ಬಳಿಯಿರುವ ಕೆಲಸವೆಂದರೆ ತಮ್ಮ ಮಾತು ಕೃತಿಗಳಲ್ಲಿ ಇಸ್ಲಾಮಿನ ಸಾಕ್ಷ್ಯ ವಹಿಸುವುದು 
ಮತ್ತು ಈ ಜೀವನ ವ್ಯವಸ್ಥೆಯನ್ನು ಪೂರ್ಣವಾಗಿ ಸಂಸ್ಥಾಪಿಸಲು ಸಂಘಟಿತ ಪ್ರಯತ್ನ 
ನಡೆಸುವುದು. ತನ್ನೂಲಕ ಜನರ ಮೇಲೆ ಸತ್ಯದ ಸಾಕ್ಷ್ಯ ವಹಿಸುವ ನಮ್ಮ ಹೊಣೆಯು 
ಪೂರ್ಣವಾಗಿ ಈಡೇರಬೇಕು. ಮಾತಿನ ಸಾಕ್ಷ್ಯದ ಮಟ್ಟಿಗೆ ಹೇಳುವುದಾದರೆ ನಮ್ಮ 
ಸದಸ್ಯರು ತಂತಮ್ಮ ಶಕ್ತಿ-ಸಾಮರ್ಥ್ಯಗಳಿಗನುಸಾರವಾಗಿ ಮಾತು ಮತ್ತು ಬರಹದಲ್ಲಿ 
ಇಸ್ಲಾಮಿನ ಅತ್ಯಧಿಕ ಸೂಕ್ತವಾದ ಸಾಕ್ಷ ಈ ನೀಡುವಂತಾಗಲು ನಾವು ಅವರನ್ನು ತರಬೇತು 
ಗೊಳಿಸುತ್ತೇವೆ. ವ್ಯವಸ್ಥಿತ ರೂಪದಲ್ಲಿ ಜ್ಞಾನ ಮತ್ತು ಸಾಹಿತ್ಯದ ಎಲ್ಲಕ್ಷೇತ್ರಗಳಲ್ಲಿ ಜೀವನದ 
ಎಲ್ಲ ಸಮಸ್ಯೆಗಳ ಬಗ್ಗೆ ಇಸ್ಲಾಮಿನ ಬೋಧನೆಗಳ ಸತ್ಯತೆಯು ಲೋಕದ ಮುಂದೆ ಸ್ಪಷ್ಟ 
ಪಡಿಸಲು ಪ್ರಚಾರ-ಪ್ರಸಾರದ ಎಲ್ಲ ಮಾಧ್ಯಮಗಳನ್ನೂ ಬಳಸಿ ಕಾರ್ಯಾಚರಿಸುವ ಸಂಸ್ಥೆ 
ಗಳನ್ನು ನಾವು ಸ್ಥಾಪಿಸಬಯಸುತ್ತೇವೆ. ಕೃತಿಯ ಸಾಕ್ಷ್ಯದ ಬಗ್ಗೆ ಹೇಳುವುದಾದರೆ ಪ್ರತಿಯೊಬ್ಬ | 
ವ್ಯಕ್ತಿಯೂ ಇಸ್ಲಾಮಿನ ಜೀವಂತ ಸಾಕ್ಷಿಯಾಗುವಂತೆ ಮತ್ತು ಆ ವ್ಯಕ್ತಿಗಳಿಂದ ಇಸ್ಲಾಮ್‌ 
ತನ್ನ ನೈಜ ಸ್ಫೂರ್ತಿಯೊಂದಿಗೆ ಕಾರ್ಯವೆಸಗುತ್ತಿರುವ ಒಂದು ಸುಸಂಘಟಿತ ಸಮಾಜವು 
ರೂಪು ತಾಳುವಂತೆ ಪ್ರಯತ್ನಿಸಲಾಗುವುದು. ಕೊನೆಗೆ ಈ ಸಮಾಜವು ತನ್ನ ಪರಿಶ್ರಮಗಳ 
ಮೂಲಕ ಮಿಥ್ಯ ವ್ಯವಸ್ಥೆಯ ಆಧಿಪತ್ಯವನ್ನು ಕೊನೆಗೊಳಿಸಿ ಲೋಕದ ಮುಂದೆ ಇಸ್ಲಾಮಿನ 
ಸಂಪೂರ್ಣ ಪ್ರಾತಿನಿಧ್ಯ ವಹಿಸುವ ಸತ್ಯದ ವ್ಯವಸ್ಥೆಯನ್ನು ಸಂಸ್ಥಾಪಿಸುವುದು. 


24 | 


ಮಹನಿಯರೇ। ಇದುವೇ ನಮ್ಮ ಧ್ಯೇಯ. ಇದುವೇ ನಮ್ಮ ಕಾರ್ಯಕ್ರಮ. 
ಇದರಲ್ಲಿ ಮುಸ್ಲಿಮರಿಗೆ ಆಕ್ಷೇಪಾರ್ಹವಾದ ವಿಷಯವಿದೆ ಎಂದು ನಾವೆಂದೂ 
ನಿರೀಕ್ಷಿ ಸಿರಲಿಲ್ಲ ಆದರೆ ಯಾವ ದಿನ ನಾವು ಈ ಮಾರ್ಗದಲ್ಲಿ ಹೆಜ್ಜೆ ಇರಿಸಿರುವೆವೋ 
ಅಂದಿನಿಂದ ಆಕ್ಷೇಪಗಳ ಒಂದು ಕೊನೆಯಿಲ್ಲದ ಪ್ರವಾಹವೇ ಹರಿದು ಬರುತ್ತಿದೆ. ಈ ಪೈಕಿ 
ಎಲ್ಲ ಆಕ್ಷೇಪಗಳೂ ಗಮನಾರ್ಹವಲ್ಲ ಅವುಗಳಿಗೆಲ್ಲಾ ಒಂದೇ ಸಭೆಯಲ್ಲಿ ಉತ್ತರ 
ಕೊಡುವುದೂ ಸಾಧ್ಯವಲ್ಲ ನಮ್ಮ ಈ ನಗರದಲ್ಲಿ ತಪ್ಪುಕಲ್ಪನೆಗಳನ್ನು ಹರಡಲಿಕ್ಕಾಗಿ 
ಬಳಸಲಾಗುತ್ತಿರುವ ಕೆಲವು ಆಕ್ಷೇಪಗಳ ಕುರಿತು ಮಾತ್ರ ಒಂದೆರಡು ಮಾತುಗಳನ್ನು 
ಹೇಳುತ್ತೇನೆ. ನಿಮ್ಮ ಈ ಜಮಾಅತ್‌ ಇಸ್ಲಾಮಿನಲ್ಲಿ ಒಂದು ಹೊಸ ಪಂಗಡಕ್ಕೆ ಬುನಾದಿ 
ಹಾಕಿದೆ ಎನ್ನಲಾಗುತ್ತದೆ. ಈ ಮಾತು ಹೇಳುವವರಿಗೆ ಪಂಗಡವಾಗುವುದು ಹೇಗೆ, ಅದರ 
ನೈಜ ಕಾರಣಗಳಾವುವು ಎಂಬುದು ತಿಳಿದಿರಲಿಕ್ಕಿಲ್ಲ 


ಧರ್ಮದಲ್ಲಿ ಗುಂಪುಗಾರಿಕೆ ಮತ್ತು ಪಂಗಡ ನಿರ್ಮಾಣದ ಕಾರಣಗಳನ್ನು ವಿಶ್ಲೇಷಿಸಿದರೆ 
ಅವುಗಳನ್ನೆಲ್ಲಾ ಕೇವಲ ನಾಲ್ಕು ಶೀರ್ಷಿಕೆಗಳಲ್ಲಿ ವಿಂಗಡಿಸಬಹುದು- 


1. ಮೂಲ ಧರ್ಮದಲ್ಲಿಲ್ಲದ ಯಾವುದಾದರೊಂದು ವಿಷಯವನ್ನು ಅದರಲ್ಲಿ 
ಸೇರಿಸಿ ಅದನ್ನೇ ಇಸ್ಲಾಮ್‌ ಮತ್ತು ಕುಫ್ರ್‌ನ ವ್ಯತ್ಯಾಸ ಅಥವಾ ಸನ್ನಾರ್ಗ- ದುರ್ಮಾರ್ಗಗಳ 
ಮಾನದಂಡವಾಗಿ ಮಾಡುವುದು. 

2. ಧರ್ಮದ ಯಾವುದಾದರೊಂದು ವಿಷಯಕ್ಕೆ ಪವಿತ್ರ ಕುರ್‌ಆನ್‌ ಮತ್ತು 
ಪ್ರವಾದಿಚರ್ಯೆಯಲ್ಲಿಲ್ಲದ ಪ್ರಾಮುಖ್ಯತೆಯನ್ನು ನೀಡಿ ಅದನ್ನೇ ಗುಂಪುಗಾರಿಕೆಯ 
ಆಧಾರವಾಗಿ ಮಾಡುವುದು. 

3. ಸಂಶೋಧನಾತ್ಮಕ ಮತ್ತು ಚರ್ಚಾಸ್ಪದ ವಿಷಯಗಳಲ್ಲಿ ಅತಿರೇಕವೆಸಗುತ್ತಾ ಆ 
ವಿಷಯಗಳಲ್ಲಿ ತನ್ನ ನಿಲುಮೆಯ ಹೊರತು ಇತರೆಲ್ಲ ನಿಲುಮೆಗಳೂ ತಪ್ಪು, ಕ್ಸು ಲ್ಲಕ ಮತ್ತು 
ಧರ್ಮಬಾಹಿರವೆಂದು ಸಾರುವುದು ಅಥವಾ ಕನಿಷ್ಠಪಕ್ಷ ಅವುಗಳೊಂದಿಗೆ ಪಕ್ಷ ಪಾತದ 
ವರ್ತನೆ ತೋರುವುದು. 

- 4. ಪ್ರವಾದಿ ಮುಹಮ್ಮದ್‌ರ(ಸ) ಬಳಿಕ ಯಾರನ್ನಾದರೂ ಅತಿಯಾದ ಗೌರವ 
ಆದರಕ್ಕೆ ಪಾತ್ರರೆಂದು ಪರಿಗಣಿಸುವುದು ಮತ್ತು ಅವರನ್ನು ನಂಬಿದರೆ ಮುಸ್ಲಿಮ್‌ ಆಗುವ 
ಮತ್ತು ನಂಬದಿದ್ದರೆ ಮುಸ್ಲಿಮ್‌ ಆಗದಿರುವಂತಹ ಯಾವುದಾದರೂ ಸ್ಥಾನ ಮಾನವನ್ನು 
ಆ ವ್ಯಕ್ತಿಗೆ ಕಲ್ಪಿಸುವುದು ಅಥವಾ ಒಂದು ಸಂಘಟನೆಯು ತನ್ನಲ್ಲಿ ಸೇರಿದವರು ಮಾತ್ರ 
ಸನ್ಮಾರ್ಗದಲ್ಲಿರುವರೆಂದೂ ಉಳಿದವರು ದುರ್ಮಾಗದಲ್ಲಿರುವ ವರೆಂದೂ ಸಾರುವುದು. 


ನಾವು ಈ ನಾಲ್ಕು ಶೀರ್ಷಿಕೆಗಳ ಪೈಕಿ ಯಾವ ಶೀರ್ಷಿಕೆಯಡಿಯಲ್ಲಿ ತಪ್ಪೆ 


ಸತ್ಯದ ಸಾಕ್ಷ್ಯ | 25 


ಸಗಿದ್ದೇವೆಂಬುದನ್ನು ತಿಳಿಸಬಹುದೇ? ಯಾರಾದರೂ ಸರಿಯಾದ ಪುರಾವೆಗಳೊಂದಿಗೆ 
ನಾವು ಇಂತಿಂತಹ ಶೀರ್ಷಿಕೆಯ ತಪ್ಪೆಸಗಿದ್ದೇವೆಂದು ಸಾಬೀತು ಪಡಿಸಿದರೆ ನಾವು ಕೂಡಲೇ 
ಪಶ್ಚಾತ್ತಾಪ ಪಟ್ಟು ಮರಳಲು ಸಿದ್ಧರಿದ್ದೇವೆ. ನಮ್ಮ ಸುಧಾರಣೆಯ ಬಗ್ಗೆ ನಾವೆಂದೂ 
ಹಿಂದೇಟು ಹಾಕಲಾರೆವು. ಏಕೆಂದರೆ ನಾವು ಎದ್ದಿರುವುದು ಅಲ್ಲಾಹನ ಧರ್ಮದ 
ಸಂಸ್ಥಾಪನೆಗೇ ಹೊರತು ಗುಂಪುಗಾರಿಕೆ ಉಂಟು ಮಾಡಲಿಕ್ಕಲ್ಲ, ಆದರೆ ನಾವು ಅಂತಹ 
ಯಾವುದೇ ತಪ್ಪು ಮಾಡದಿರುವಾಗ ನಮ್ಮ ಕೆಲಸದಿಂದ ಪಂಗಡ ಸೃಷ್ಟಿಯಾಗುವ ಭಯವೇಕೆ? 
ನಾವು ಕೇವಲ ಇಸ್ಲಾಮನ್ನು ಸಂಪೂರ್ಣವಾಗಿ ಪ್ರತಿಪಾದಿಸುತ್ತೇವೆ. ಬನ್ನಿ ನಾವೆಲ್ಲರೂ 
ಸೇರಿ ಅದನ್ನು ಕಾರ್ಯರೂಪದಲ್ಲಿ ಸಂಸ್ಥಾಪಿಸೋಣ ಮತ್ತು ಲೋಕದ ಮುಂದೆ ಅದರ 
ಸಾಕ್ಷಿ ಗಳಾಗೋಣ ಎಂಬುದೇ ಮುಸ್ಲಿಮರಿಗೆ ನಮ್ಮ ಕರೆಯಾಗಿದೆ. ಸಂಘಟನೆಯ 
ಬುನಾದಿಯಾಗಿ ನಾವು ಆರಿಸಿರುವುದು ಸಂಪೂರ್ಣ ಧರ್ಮವನ್ನೇ ಹೊರತು ಅದರ 
ಯಾವುದಾದರೂ ಒಂದು ವಿಷಯ ಅಥವಾ ಕೆಲವು ವಿಷಯಗಳನ್ನಲ್ಲ, 


ಸಂಶೋಧನಾತ್ಮಕ ವಿಷಯಗಳಲ್ಲಿ ನಾವು ಧರ್ಮದಲ್ಲಿ ಆಸ್ಫದವಿರುವಂತಹ ಎಲ್ಲ 
ಮದ್‌ಹಬ್‌ಗಳನ್ನು ಮತ್ತು ಅಭಿಪ್ರಾಯಗಳನ್ನು ಜಮಾಅತ್‌ ಮಾನ್ಯ ಮಾಡುತ್ತದೆ. ಈ 
ಮದ್‌ಹಬ್‌ಗಳು ಮತ್ತು ಅಭಿಪ್ರಾಯಗಳ ಪೈಕಿ ಯಾರಿಗೆ ಯಾವುದರ ಮೇಲೆ 
ಭರವಸೆಯಿದೆಯೋ ಅದರಂತೆ ವರ್ತಿಸುವ ಹಕ್ಕು ಪ್ರತಿಯೊಬ್ಬ ಮುಸ್ಲಿಮನಿಗೂ ಇದೆ 
ಎಂಬುದನ್ನು ಅದು ಮಾನ್ಯ ಮಾಡುತ್ತದೆ. ಮಾತ್ರವಲ್ಲ ಸಂಶೋಧನಾತ್ಮಕ ವಿಷಯಗಳ 
ಪೈಕಿ ಯಾವುದಾದರೂ ಒಂದು ಅಭಿಪ್ರಾಯದ ಬುನಾದಿಯಲ್ಲಿ ಪಂಗಡ ಕಟ್ಟಿಕೊಳ್ಳುವುದನ್ನು 
ಅದು ಧರ್ಮಸಮ್ಮತವೆಂದು ಪರಿಗಣಿಸುವುದಿಲ್ಲ. 

ನಮ್ಮ ಸಂಘಟನೆಯ ಬಗ್ಗೆಯೂ ನಾವೆಂದೂ ಅತಿರೇಕವೆಸಗಲಿಲ್ಲ, ಸತ್ಯವು ನಮ್ಮ 
ಸಂಘಟನೆಯಲ್ಲಿ ಮಾತ್ರವಿದೆ ಅಥವಾ ಸತ್ಯವು ನಮ್ಮ ಸಂಘಟನೆಯನ್ನೇ ಅವಲಂಬಿಸಿದೆ 
ಎಂದು ನಾವೆಂದೂ ವಾದಿಸಿಲ್ಲ. ನಮಗೆ ನಮ್ಮ ಕರ್ತವ್ಯದ ಪ್ರಜ್ಞೆ ಮೂಡಿತು. ನಾವು 
ಎದ್ದೆವು. ನಿಮಗೆ ನಿಮ್ಮ ಕರ್ತವ್ಯವನ್ನು ನೆನಪಿಸುತ್ತಿರುವೆವು. ಈಗ ನಮ್ಮ ಜತೆ ಸೇರಿ ಕೆಲಸ 
ಮಾಡುವುದು, ಸ್ವತಃ ಎದ್ದು ತಮ್ಮ ಕರ್ತವ್ಯವನ್ನು ನಿರ್ವಹಿಸುವುದು ಅಥವಾ ಇನ್ನಾರಾದರೂ 
ಈ ಕರ್ತವ್ಯ ನಿರ್ವಹಿಸುವುದಾಗಿ ನಿಮಗೆ ಕಂಡು ಬಂದರೆ ಅವರ ಜತೆ ಸೇರಿಕೊಳ್ಳುವುದು 
ನಿಮಗೆ ಬಿಟ್ಟ ವಿಷಯವಾಗಿದೆ. 


ನಾಯಕತ್ವದ ಬಗ್ಗೆಯೂ ನಾವು ಯಾವುದೇ ಅತಿರೇಕ ಎಸಗಲಿಲ್ಲ ಯಾವುದೇ 
ವ್ಯಕ್ತಿಗೆ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸಿ ಆತನ ಕರಾಮತ್‌, (ಪವಾಡ), ಇಲ್ವಾಮ್‌ 
(ದಿವ್ಯಬೋಧನೆ) ಮತ್ತು ತಕದ್ದುಸ್‌(ಮಹಿಮೆ)ನ ಕಥೆಗಳ ಜಾಹೀರಾತು ನೀಡಿ, ಆತನ 
ವ್ಯಕ್ತಿಗತ ಮಹಿಮೆಯ ಆಧಾರದಲ್ಲಿ ಸಂಘಟನೆಯನ್ನು ರಚಿಸಿ ಆತನೆಡೆಗೆ ಜನರನ್ನು 


26 | 


ಕರೆಯಲು ನಮ್ಮ ಈ ಆಂದೋಲನವು ಯಾವನೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಆಧಾರ ದಲ್ಲಿ 
ಎದ್ದಿಲ್ಲ. ವಾದಗಳು, ಸ್ವಪ್ನಗಳು; ಪವಾಡಗಳು ಮತ್ತು ವೈಯಕ್ತಿಕ ಮಹಿಮೆಗಳ ಪ್ರಸ್ಥಾಪದಿಂದ 
ನಮ್ಮ ಆಂದೋಲನವು ಪೂರ್ಣ ಮುಕ್ತವಾಗಿದೆ. ಇಲ್ಲಿ ನಮ್ಮ ಕರೆಯು ಯಾವುದೇ ವ್ಯಕ್ತಿ 
ಅಥವಾ ವ್ಯಕ್ತಿಗಳ ಕಡೆಗೆ ಆಗಿರದೆ ಪವಿತ್ರ ಕುರ್‌ಆನಿನ ಆಧಾರದಲ್ಲಿ ಯಾವುದು ಮುಸ್ಲಿಮರ 
ಜೀವನೋದ್ದೇಶವಾಗಿದೆಯೋ ಆ ಉದ್ದೇಶದ ಕಡೆಗಾಗಿದೆ. ಇಸ್ಲಾಮ್‌ ಎಂಬ ಹೆಸರಲ್ಲಿರುವ 
ತತ್ವಗಳ ಕಡೆಗಾಗಿದೆ. 


ಯಾರು ಈ ಉದ್ದೇಶ ಮತ್ತು ತತ್ವಗಳಲ್ಲಿ ನಮ್ಮ ಜತೆ ಸೇರಿ ಕೆಲಸ ಮಾಡಲು 
ಸಿದ್ಧರಿದ್ದಾರೋ ಅವರು ಸಮಾನ ನೆಲೆಯಲ್ಲಿ ನಮ್ಮ ಸಂಘಟನೆಯ ಸದಸ್ಯರಾಗಬಹುದು. 
ಈ ಸದಸ್ಯರು ಒಬ್ಬರನ್ನು ತಮ್ಮ ಅಮೀರ್‌ (ನಾಯಕ) ಆಗಿ ಆರಿಸುತ್ತಾರೆ. ಅದು 
ನಾಯಕತ್ವವು ಅವನ ವೈಯಕ್ತಿಕ ಹಕ್ಕು ಎಂಬ ನೆಲೆಯಲ್ಲಲ್ಲ. ಬದಲಾಗಿ ಸಂಘಟಿತವಾಗಿ 
ಕಾರ್ಯವೆಸಗಬೇಕಾದರೆ ಒಬ್ಬ ನಾಯಕನ ಅಗತ್ಯವಿದೆ ಎಂಬ ಕಾರಣಕ್ಕಾಗಿದೆ. ಈ ರೀತಿ 
ಚುನಾಯಿತನಾದ ನಾಯಕನನ್ನು ವಜಾಗೊಳಿಸುವ ಮತ್ತು ಆತನ ಸ್ಥಾನದಲ್ಲಿ ಇನ್ನೊಬ್ಬನನ್ನು 
ಆರಿಸುವ ಅಧಿಕಾರವೂ ಅವರಿಗಿದೆ. ಈ ಅಮೀರ್‌ ಕೇವಲ ಈ ಜಮಾಅತ್‌ನ 
ನಾಯಕರಾಗಿರುವರು. ಇಡೀ ಸಮುದಾಯದ ನಾಯಕರಲ್ಲ ಈ ಸಂಘಟನೆಯಲ್ಲಿ 
ಸೇರಿದವರಿಗೆ ಮಾತ್ರ ಅವರ ಅನುಸರಣೆಯು ಕಡ್ಡಾಯವಾಗಿದೆ. "ಆ ನಾಯಕನ 
ಅನುಸರಣೆಯ ದೀಕ್ಷೆ ತೊಡದವರು ಜಾಹಿಲಿಯ್ಯತ್‌(ಅಜ್ಞಾನ)ನ ಮರಣವನ್ನು 
ಹೊಂದುವರು' ಎಂಬ ಯಾವುದೇ ಕಲ್ಪನೆಯು ನಮ್ಮ ಮನಸಿನಲ್ಲಿಲ್ಲ. 
ನಾವು ಈ ರೀತಿ ಕಾರ್ಯವೆಸಗುತ್ತಿರುವಾಗ ನಮ್ಮ ಈ ಆಂದೋಲನದಿಂದಾಗಿ 
ಸಮುದಾಯದಲ್ಲಿ ಒಂದು ಹೊಸ ಪಂಗಡ ಉಂಟಾಗುವುದಾದರೂ ಹೇಗೆ ಎಂಬು ದನ್ನು 
ಅಲ್ಲಾಹನನ್ನು ಸಾಕ್ಷಿ ಯಾಗಿಸಿ ಹೇಳಿ? ಯಾರು ಸ್ವಯಂ ಈ ರೀತಿಯ ತಪ್ಪು ಗಳನ್ನು 
ಎಸಗುತ್ತಿರುವರೋ, ಯಾರಿಂದಾಗಿ ಪಂಗಡಗಳ ಪಿಡುಗು ಜನ್ಮತಾಳುತ್ತಿದೆಯೋ, ಯಾರಲ್ಲಿ 
ಸ್ವಪ್ನಗಳು, ಮಹಿಮೆಗಳು ಮತ್ತು ಪವಾಡಗಳ ಬಗ್ಗೆ ವಾದಗಳನ್ನು ಹೂಡ ಲಾಗುತ್ತದೆರೋ, 
ಯಾರಲ್ಲಿ ಎಲ್ಲ ಕಾರ್ಯಗಳೂ ಯಾವುದೋ "ಹರ್ರುತ್‌'(ಮಹಾತ್ಮ)ನ ಮೇಲಿನ 
ವೈಯಕ್ತಿಕ ಶ್ರದ್ಧೆಯಿಂದ ನಡೆಯುತ್ತದೋ, ಯಾರಲ್ಲಿ ಯಾವನೇ ಒಬ್ಬ ವ್ಯಕ್ತಿಗೆ ವಿಶಿಷ್ಟ 
ಸ್ಥಾನಮಾನವಿದೆಯೆಂದು ವಾದಿಸಲಾಗುತ್ತದೋ, ಯಾರಲ್ಲಿ ಆಂಶಿಕ ವಿಷಯಗಳ ಬಗ್ಗೆ 
ವಾದ-ವಿವಾದಗಳೂ ಜಗಳಗಳೂ ನಡೆಯುತ್ತಿರುತ್ತವೋ ಮತ್ತು ಯಾರಲ್ಲಿ ಸಂಶೋಧನಾತ್ಮಕ 
` ವಿಷಯಗಳಲ್ಲಿ ಗುಂಪುಗಾರಿಕೆ ನಡೆಯುತ್ತದೋ ಅವರೇ ನಮ್ಮ ಮೇಲೆ ಈ ಆರೋಪ 
ಹೊರಿಸುವುದರಲ್ಲಿ ಮುಂದಿದ್ದಾರೆಂಬುದು ಅದಕ್ಕಿಂತಲೂ ಆಶ್ಚರ್ಯದ ವಿಷಯವಾಗಿದೆ. 


ನೀವು ತಪ್ಪು ತಿಳಿದುಕೊಳ್ಳುವುದಿಲ್ಲವಾದರೆ ಒಂದು ಮಾತು ನಾನು ಸ್ಪಷ್ಟವಾಗಿ 


ಹೇಳಬಯಸುತ್ತೇನೆ. ನಮ್ಮ ಬಗ್ಗೆ ಈ ಮಹನೀಯರು ಕುಪಿತರಾಗಲಿಕ್ಕೆ ನಿಜವಾದ ಕಾರಣ 
ಅವರು ಬಾಯಿಯಿಂದ ಹೇಳುತ್ತಿರುವುದಲ್ಲ ಬದಲಾಗಿ ನಾವು ಅವರ ಚಿತ್ರಕ್ಕೆ ಹಿಡಿಸದ 
ಧರ್ಮದ ನೈಜ ಕಾರ್ಯದತ್ತ ಕರೆ ನೀಡುತ್ತಿದ್ದೇವೆ ಮತ್ತು ಆ ಕಾರ್ಯಕ್ಕೆ ನಾವು ಸರಿಯಾದ 
ವಿಧಾನವನ್ನೇ ಕೈಗೊಂಡಿದ್ದೇವೆ; ಅದರಿಂದ ಅವರ ವಿಧಾನಗಳ ತಪ್ಪು ಅನಾವರಣಗೊಳುತ್ತಿದೆ 
ಎಂಬುದಾಗಿದೆ. 


ನೀವು ಈ ಕೆಲಸ ಮಾಡುವುದಾದರೆ ಮಾಡಿ, ಆದರೆ ಅದಕ್ಕೆ ಒಂದು ಪ್ರತ್ಯೇಕ 
ಸಂಘಟನೆಯನ್ನು ಪ್ರತ್ಯೇಕ ಹೆಸರಿನೊಂದಿಗೆ ಏಕೆ ರಚಿಸಿರುವಿರಿ? ಇದರಿಂದ 
ಸಮುದಾಯದಲ್ಲಿ ಅನೈಕ್ಯ ಉಂಟಾಗುತ್ತದೆ ಎಂದು ನಮ್ಮೊಂದಿಗೆ ಹೇಳಲಾಗುತ್ತದೆ. ನಿಜವಾಗಿ 
ಇದು ಒಂದು ವಿಚಿತ್ರ ಆಕ್ಷೇಪ. ಧರ್ಮಬಾಹಿರ ರಾಜಕೀಯಕ್ಕೆ, ಇಸ್ಲಾಮೇತರ ಶಿಕ್ಷಣಕ್ಕೆ, 
ಕರ್ಮಶಾಸ್ತ್ರದ ನಿಲುವುಗಳಿಗೆ ಮತ್ತು ಅಪ್ಪಟ ಲೌಕಿಕ ಉದ್ದೇಶಗಳಿಗೆ ಪಾಶ್ಚಾತ್ಯ ಪ್ರಜಾಸತ್ತೆ 
ಅಥವಾ ಫ್ಯಾಸಿಸ್ಟ್‌ ಕ್ರಮದಂತೆ ಮುಸ್ಲಿಮರ ಸಂಘ-ಸಂಸ್ಥೆಗಳು ಮತ್ತು ಸಂಘಟನೆಗಳು 
ಪ್ರತ್ಯೇಕ ಹೆಸರಿನೊಂದಿಗೆ ರಚಿಸಲ್ಪಟ್ಟರೆ ಅವುಗಳನ್ನು ಯಾರೂ ಆಕ್ಷೇಪಿಸುವುದಿಲ್ಲ ಆದರೆ 
ಧರ್ಮದ ನೈಜ ಕಾರ್ಯಕ್ಕಾಗಿ, ಅಪ್ಪಟ ಧಾರ್ಮಿಕ ತತ್ವಗಳ ಮೇಲೆ ಯಾವುದಾದರೂ 
ಸಂಘಟನೆ ರಚಿಸಲ್ಪಟ್ಟರೆ ಇದ್ದಕ್ಕಿದ್ದಂತೆ ಸಮುದಾಯದಲ್ಲಿ ಒಡಕಿನ ಅಪಾಯ ತಲೆದೋರುತ್ತದೆ. 
ಕೇವಲ ಈ ಒಂದು ಸಂಘಟನೆಯ ರಚನೆಯು ಅವರಿಗೆ ಅಸಹ್ಯವಾಗುತ್ತದೆ. 
ಏನಾಶ್ಚರ್ಯ! ಈ ಆಕ್ಷೇಪಕರಿಗೆ ನಿಜವಾಗಿ ಕೋಪ ಇರುವುದು ಸಂಘಟನೆಯ 
ರಚನೆಯ ಬಗ್ಗೆಯಲ್ಲ. ಸಂಘಟನೆಯನ್ನು ಧರ್ಮದ ನೈಜ ಕಾರ್ಯಕ್ಕಾಗಿ ಏಕೆ ರಚಿಸ 
ಲಾಯಿತು ಎಂಬ ಕಾರಣಕ್ಕಾಗಿದೆ ಎಂದು ಸಹಜವಾಗಿಯೇ ಸಂಶಯ ಉಂಟಾಗುತ್ತದೆ. 
ಆದರೂ ನಾನು ಅವರಲ್ಲಿ ನಿವೇದಿಸಿಕೊಳ್ಳುವುದೇನೆಂದರೆ ನಾವು ಸಂಘಟನೆಯ ರಚನೆಯ 
ಈ ಕಾರ್ಯವನ್ನು ಅನಿವಾರ್ಯವೆಂಬಂತೆ ಮಾಡಿರುವೆವೇ ಹೊರತು ಮೋಜಿಗಾಗಿ 
ಮಾಡಿಲ್ಲ. ಮುಸ್ಲಿಮರೇ! ನೀವು ಯಾವ ಮಾರ್ಗದಲ್ಲಿ ನಿಮ್ಮ ಶಕ್ತಿ -ಸಾಮರ್ಥ್ಯಗಳನ್ನೂ 
ಶ್ರಮಗಳನ್ನೂ ವಿನಿಯೋಗಿಸುತ್ತಿರುವಿರಿ? ನೀವು ಮಾಡಬೇಕಾದ ನಿಜವಾದ ಕಾರ್ಯ 
ಇದಾಗಿದೆ. ಅದಕ್ಕಾಗಿ ನಿಮ್ಮೆಲ್ಲ ಶ್ರಮಗಳನ್ನು ವ್ಯಯಿಸಿರಿ ಎಂದು ಈ ಸಂಘಟನೆಯ 
ರಚನೆಗಿಂತ ಅನೇಕ ವರ್ಷಗಳ ಹಿಂದೆಯೇ ನಾನು ಒಬ್ಬಂಟಿಯಾಗಿ ಕರೆ ನೀಡುತ್ತಿದ್ದೆ. ಈ 
ಕರೆಯನ್ನು ಎಲ್ಲ ಮುಸ್ಲಿಮರೂ ಅಂಗೀಕರಿಸಿದ್ದರೆ ಸಮಸ್ಯೆಯೇ ಇರುತ್ತಿರಲಿಲ್ಲ. ಮುಸ್ಲಿಮರ 
ಒಂದು ಸಂಘಟನೆ ರಚನೆಯಾಗುವುದರ ಬದಲಿಗೆ ಮುಸ್ಲಿಮರೇ ಒಂದು 
ಸಂಘಟನೆಯಾಗುತ್ತಿದ್ದರು. ಕನಿಷ್ಠಪಕ್ಷ ಭಾರತದ ಮಟ್ಟಿಗೆ ಅದು ಅಲ್‌ ಜಮಾಅತ್‌ 
ಆಗುತ್ತಿತ್ತು. ಅದರ ಉಪಸ್ಥಿತಿಯಲ್ಲಿ ಬೇರೆ ಸಂಘಟನೆ ರಚಿಸುವುದು ಶರೀಅತ್‌ ಪ್ರಕಾರ 
ಹರಾಮ್‌ (ನಿಷಿದ್ಧ) ಆಗುತ್ತಿತ್ತು. ಇದಲ್ಲದಿದ್ದರೆ ಮುಸ್ಲಿಮರ ವಿಭಿನ್ನ ಸಂಘಟನೆಗಳ ಪೈಕಿ 


28 | 


ಯಾವುದಾದರೂ ಒಂದು ಸಂಘಟನೆ ಈ ಕರೆಯನ್ನು ಅಂಗೀಕರಿಸುತ್ತಿದ್ದರೆ ನಾವು ಅದಕ್ಕೂ 
ಸಿದ್ಧರಿದ್ದೆವು. ನಾವು ಸಸಂತೋಷ ಅದರಲ್ಲಿ ಸೇರಿಕೊಳ್ಳುತ್ತಿದ್ದೆವು. 

ಆದರೆ ನಾವು ಕರೆದು ಸುಸ್ತಾದಾಗ ಹಾಗೂ ಯಾರೂ ಅದನ್ನು ಕಿವಿಗೆ ಹಾಕಿಕೊಳ್ಳದಿದ್ದಾಗ 
ಒಲ್ಲದ ಮನಸಿನಿಂದ ಒಂದು ತೀರ್ಮಾನ ಕೈಗೊಂಡೆವು. ಈ ಕಾರ್ಯವನ್ನು ಸರಿಯೆಂದೂ 
ಅದು ತಮ್ಮ ಕರ್ತವ್ಯವೆಂದೂ ತಿಳಿದುಕೊಂಡವರು ಸ್ವತಃ ಸಂಘಟಿತರಾಗಿ ಅದಕ್ಕಾಗಿ 
ಶ್ರಮಿಸುವುದೇ ಆ ತೀರ್ಮಾನವಾಗಿತ್ತು. ನಾವು ಇದನ್ನು ಮಾಡದಿದ್ದರೆ ಇನ್ನೇನು 
ಮಾಡಬೇಕಾಗಿತ್ತು ಎಂಬುದೇ ಪ್ರಶ್ನೆ. ನಿಮಗೊಂದು ವೇಳೆ ಈ ಕುರ್ಯವು ನಮ್ಮ 
ಕರ್ತವ್ಯವಾಗಿದೆ ಎಂಬುದರ ಬಗ್ಗೆ ಆಕ್ಷೇಪವಿದ್ದರೆ ಅದಕ್ಕಿರುವ ಆಧಾರವಾದರೂ ಏನು? 
ಒಂದು ವೇಳೆ ನೀವು ಅದು ಕರ್ತವ್ಯವಾಗಿದೆ ಎಂಬುದನ್ನು ನಿರಾಕರಿಸುವುದಿಲ್ಲವೆಂದಾದರೆ 
ನಿಮ್ಮ ಈ ವಿಭಿನ್ನ ಸಂಘ-ಸಂಸ್ಥೆಗಳು ಹಾಗೂ ಸಂಘಟನೆಗಳು ಈ ಕರ್ತವ್ಯವನ್ನು 
ನಿರ್ವಹಿಸುತ್ತಿವೆಯೇ? .ಇದು ಅಲ್ಲದಿದ್ದರೆ ನಿಮ್ಮ ಬಳಿ ಕರ್ತವ್ಯವನ್ನು ಅರಿತು ಅದನ್ನು 
ನಿರ್ವಹಿಸಲು ಮುಂದಾಗುವವನೇ ತಪ್ಪುಗಾರನೆನಿಸುವಷ್ಟರ ಮಟ್ಟಿಗೆ ನಿಮ್ಮ ಪರಿಸ್ಥಿತಿಯು 
ತಲುಪಿದೆಯೇ? 


ನೀವು ನಿಮ್ಮ ಸಂಘಟನೆಯ ನಾಯಕನಿಗೆ "ಅಮೀರ್‌' ಎಂಬ ಪದವನ್ನು ಏಕೆ 
ಬಳಸುತ್ತೀರಿ ಎಂದೂ ನಮ್ಮನ್ನು. ಕೇಳಲಾಗುತ್ತದೆ. ಅವರ ಪ್ರಕಾರ "ಅಮೀರ್‌' ಅಥವಾ 
"ಇಮಾಮ್‌' ಕೇವಲ ಅಧಿಕಾರವಿರುವ ಆಡಳಿತಗಾರನೇ ಆಗಬಲ್ಲನು. ಇದಕ್ಕೆ ಬೆಂಬಲವಾಗಿ 
ಕೆಲವು ಹದೀಸ್‌ಗಳನ್ನು ಮುಂದಿಡಲಾಗುತ್ತಿದೆ. 'ಇಮಾಮತ್‌' ಎಂಬುದು "ಇಲ್ಲ್‌'ನ 
(ಪಾಂಡಿತ್ಯದ) ಇಮಾಮತ್‌, ನಮಾರುಖ್‌ನ ಇಮಾಮತ್‌ ಅಥವಾ ಜಿಹಾಬ್‌ನ ಇಮಾಮತ್‌ 
ಆಗಿದೆ ಎಂದೂ ಅದರ ಹೊರತು ಇಮಾಮತ್‌ನ ಬೇರೆ ವಿಧ ಇಲ್ಲವೆಂದೂ ಅವರು 
ವಾದಿಸುತ್ತಾರೆ. ಈ ಆಕ್ಷೇಪ ಎತ್ತುವವರು ಕೇವಲ ಇಸ್ಲಾಮೀ ರಾಜಕೀಯ ವ್ಯವಸ್ಥೆಯು 
ಆಡಳಿತಕ್ಕೆ ತಲುಪಿ ಅಧಿಕಾರ ದಂಡವು ಕೈಯಲ್ಲಿ ಇದ್ದಾಗಿನ ಕರ್ಮಶಾಸ್ತ್ರವನ್ನು ಮತ್ತು ಆಗಿನ 
ಹದೀಸ್‌ಗಳನ್ನು ಅರಿತಿದ್ದಾರೆ. -ಆದರೆ ಅಧಿಕಾರವು ಕಸಿಯಲ್ಪಟ್ಟಾಗ, ಮುಸ್ಲಿಮ್‌ 
ಸಮುದಾಯವು ಅಧಿಕಾರ ಮತ್ತು ಆಡಳಿತ ಪದವಿಯಿಂದ ವಂಚಿತವಾದಾಗ ಹಾಗೂ 
ಇಸ್ಲಾಮೀ ಸಂಘಟನಾ ವ್ಯವಸ್ಥೆಯೇ ನುಚ್ಚುನೂರಾಗಿರುವಾಗ ಧರ್ಮದ ವಿಧಿಯೇನು 
ಎಂಬುದು ಅವರಿಗೆ ತಿಳಿದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಮುಸ್ಲಿಮರು ಏನು ಮಾಡಬೇಕು ' 
ಎಂದು ನಾನು ಅವರಲ್ಲಿ ಕೇಳುತ್ತೇನೆ. ಅವರು ಆಗ ಪರಸ್ಪರ ಬೇರ್ಪಟ್ಟು ವೈಯಕ್ತಿಕವಾಗಿ 
ಕುಳಿತುಕೊಂಡು ಓ ಅಲ್ಲಾಹ್‌! ನಮಗೊಬ್ಬ ಆಡಳಿತಾಧಿಕಾರವಿರುವ 'ಇಮಾಮ್‌'ನನ್ನು 
ಕಳುಹಿಸಿಕೊಡು ಎಂದು ಪ್ರಾರ್ಥಿಸುತ್ತಿರಬೇಕೆ? ಅಥವಾ ಇಂತಹ ಇಮಾಮತನ್ನು 
ಸ್ಥಾಪಿಸಲಿಕ್ಕಾಗಿ ಏನಾದರೂ ಸಂಘಟಿತ ಶ್ರಮ ನಡೆಯಬೇಕೆ? ಸಂಘಟಿತ ಶ್ರಮ ಆಗಬೇಕೆಂದು 


ಸತ್ಯದ ಸಾಕ್ಷ್ಯ | 29 


ಹೇಳುವುದಾದರೆ ಒಂದು ಸಂಘಟನೆ ಇಲ್ಲದೆಯೇ ಸಂಘಟಿತ ಹೋರಾಟ ನಡೆಸುವುದು 
ಸಾಧ್ಯವೇ? ಒಂದು ಸಂಘಟನೆಯನ್ನು ರಚಿಸದೆ ನಿರ್ವಾಹವಿಲ್ಲವೆಂದು ಒಪ್ಪುವುದಾದರೆ 
ಯಾವುದೇ ಸಂಘಟನೆಯು ಓರ್ವ ಮುಖಂಡ, ಓರ್ವ ನಾಯಕ ಅಥವಾ ಓರ್ವ 
ಆಜ್ಞಾಧಿಕಾರಿಯ ಹೊರತು ನಡೆಯುವುದು ಸಾಧ್ಯವೇ? ಈ ಅಗತ್ಯವನ್ನು ಅವರು 
ಒಪ್ಪುವುದಾದರೆ ಈ ಇಸ್ಲಾಮೀ ಧ್ಯೇಯಕ್ಕಾಗಿ ರಚಿಸಲ್ಪಡುವ ಇಸ್ಲಾಮೀ ಸಂಘಟನೆಯ 
ನಾಯಕನಿಗೆ ಇಸ್ಲಾಮಿನಲ್ಲಿ ಯಾವ ಹೆಸರಿದೆ? ನೀವು ಯಾವ ಹೆಸರನ್ನು ಹೇಳಿದರೂ ನಾವು 
ಅದನ್ನು ಒಪ್ಪಿಕೊಳ್ಳಲು ಸಿದ್ಧರಿದ್ದೇವೆ. ಆದರೆ ಅದು ಇಸ್ಲಾಮೀ ಪಾರಿಭಾಷಿಕ ಪದವಾಗಿರಬೇಕು! 
ಅಥವಾ ಅವರು ಇಸ್ಲಾಮಿನಲ್ಲಿ ಆಡಳಿತಾಧಿಕಾರ ಗಳಿಸಿದ ನಂತರದ ಮಟ್ಟಿಗೆ 
ಮಾರ್ಗದರ್ಶನವಿದೆ. ಆದರೆ ಆಡಳಿತ ವಿಲ್ಲದ ಪರಿಸ್ಥಿತಿಯಲ್ಲಿ ಯಾವುದೇ ಆದೇಶ ಅದು 
ನೀಡಲಿಲ್ಲ ಆದ್ದರಿಂದ ಈ ಕೆಲಸ ಮಾಡಬಯಸುವವರು 'ಇಸ್ಲಾಮೇತರ ವಿಧಾನದಿಂದ 
ಇಸ್ಲಾಮೇತರ ಪಾರಿಭಾಷಿಕ ಗಳನ್ನು ಬಳಸಿ ಮಾಡಬೇಕು' ಎಂದು ಹೇಳಬೇಕು. ಒಂದು 
ವೇಳೆ ಅವರ ಇಂಗಿತ ಇದಾಗಿರದಿದ್ದರೆ ಈ ಒಗಟು ಒಗಟಾಗಿಯೇ ಉಳಿಯುತ್ತದೆ. 
ಅಧ್ಯಕ್ಷ , ನಾಯಕ ಮತ್ತು ಮುಖಂಡ ಇತ್ಯಾದಿ ಪದಗಳನ್ನು ಬಳಸಿದರೆ ಅವರೆಲ್ಲರೂ 

, ಅದನ್ನು ಸ್ವಾಗತಿಸುತ್ತಾರೆ. ಆದರೆ "ಅಮೀರ್‌' ಎಂಬ ಇಸ್ಲಾಮೀ ಪದ ಬಳಸಿದಾಗ ಮಾತ್ರ 
ಅವರು ರೇಗುತ್ತಾರೆ. 


ಸಾಮಾನ್ಯವಾಗಿ ಈ ವಿಷಯವನ್ನು ತಿಳಿಯುವಲ್ಲಿ ಜನರಿಗೆ ಎದುರಾಗುವ ಸಮಸ್ಯೆಗೆ 
ಕಾರಣವೇನೆಂದರೆ ಪ್ರವಾದಿವರ್ಯರ(ಸ) ಕಾಲದಲ್ಲಿ ಇಸ್ಲಾಮೀ ಆಡಳಿತವು ಸ್ಥಾಪನೆಯಾದ 
ಬಳಿಕವೇ "ಅಮೀರ್‌' ಅಥವಾ "ಇಮಾಮ್‌' ಎಂಬ ಪದಗಳು ಬಳಕೆಗೆ ಬಂದುವು. 
ಇಸ್ಲಾಮೀ ಆಡಳಿತವು ಸ್ಥಾಪನೆಗೊಳ್ಳುವುದಕ್ಕಿಂತ ಮುಂಚೆ ಸ್ವಯಂ ಪ್ರವಾದಿವರ್ಯರು(ಸ) 
"ಇಕಾಮತುದ್ದೀನ್‌'ನ ಹೋರಾಟಕ್ಕೆ ನಾಯಕತ್ವ ವಹಿಸಿದ್ದರು. ಆದ್ದರಿಂದ "ಅಮೀರ್‌' 
ಅಥವಾ "ಇಮಾಮ್‌'ನ ಪಾರಿಭಾಷಿಕಗಳನ್ನು ಬಳಸುವ ಸಂದರ್ಭವೇ ಇರಲಿಲ್ಲ, ಆದರೆ 
ಇಸ್ಲಾಮಿನ ಸಂಪೂರ್ಣ ವ್ಯವಸ್ಥೆಯನ್ನು ನೋಡಿದರೆ ಸ್ಪಷ್ಟವಾಗುವುದೇನೆಂದರೆ ಈ ಧರ್ಮವು 
ಮುಸ್ಲಿಮರ ಎಲ್ಲ ಸಾಮೂಹಿಕ ಕಾರ್ಯಗಳಲ್ಲಿ ಶಿಸ್ತು-ಸಂಘಟನೆಯನ್ನು ಬಯಸುತ್ತದೆ. 
ಈ ಶಿಸ್ತು ಮತ್ತು ಸಂಘಟನೆಯ ಸರಿಯಾದ ರೂಪ ಒಂದು ಸಂಘಟನೆಯಾಗಿ 
ಮಾರ್ಪಡುವುದೆಂದೂ ಅದು ಸೂಚಿಸುತ್ತದೆ. ಆ ಸಂಘಟನೆಯಲ್ಲಿ ಆಲಿಸುವ ಮತ್ತು 
ಅನುಸರಿಸುವ ಗುಣವಿರಬೇಕು. ಒಬ್ಬನು ಅದರ ಅಮೀರ್‌ ಆಗಿರಬೇಕು. ನಮಾರುಖ್‌ 
ಮಾಡುವುದಿದ್ದರೂ ಜಮಾಅತ್‌ನ ಜೊತೆಗೆ ಮಾಡಬೇಕು. ಹಜ್ಜ್‌ ಮಾಡುವುದಿದ್ದರೂ 
ಸಂಘಟಿತವಾಗಿ ಮಾಡಬೇಕು. ಅದಕ್ಕೊಬ್ಬ ಅಮೀರ್‌ ಇರಬೇಕು. ಮಾತ್ರವಲ್ಲ ಮೂವರು 
ಒಂದು ಪ್ರಯಾಣಕ್ಕೆ ಹೊರಟಾಗಲೂ ಅವರು ಸಂಘಟಿತವಾಗಿ ಪ್ರಯಾಣಿಸಬೇಕು. ತಮ್ಮ 
ಓರ್ವ ಸಂಗಾತಿಯನ್ನು "ಅಮೀರ್‌' ಆಗಿ ನೇಮಿಸಬೇಕು. ಪ್ರವಾದಿವರ್ಯರು(ಸ) 


30 | 


ಹೇಳಿದರು, ನಿಮ್ಮ ಪೈಕಿ ಯಾರಾದರೂ ಪ್ರಯಾಣಕ್ಕೆ ಹೊರಟರೆ ಅವರ ಪೈಕಿ ಒಬ್ಬನನ್ನು 
ಅವರ ಅಮೀರ್‌ ಆಗಿ ನೇಮಿಸಿಕೊಳ್ಳಲಿ. (ಆಬೂದಾವೂದ್‌) 


ಆದ್ದರಿಂದ ನಮ್ಮ ಅಭಿಪ್ರಾಯವೇನೆಂದರೆ ಧರ್ಮಸಂಸ್ಥಾಪನೆ ಮತ್ತು ಜನರ ಬಗ್ಗೆ 
ಸಾಕ್ಷಿ ಗಾಗಿ ರಚನೆಗೊಳ್ಳುವ ಸಂಘಟನೆಯ ನಾಯಕನಿಗೆ ಅಮೀರ್‌ ಅಥವಾ ಇಮಾಮ್‌ 
ಪದವನ್ನು ಬಳಸುವುದು ಸರಿಯೇ ಆಗಿದೆ. ಆದರೆ ಇಮಾಮ್‌ ಎಂಬ ಪದಕ್ಕೆ ಕೆಲವು ವಿಶಿಷ್ಟ 
ಅರ್ಥಗಳು ಹುಟ್ಟಿಕೊಂಡಿರುವುದರಿಂದ ಯಾವುದೇ ಗೊಂದಲಕ್ಕೆ ಕಾರಣವಾಗದಿರಲು ಆ 
“ಪದವನ್ನು ಬಿಟ್ಟು ಅಮೀರ್‌ ಎಂಬ ಪದವನ್ನು ಬಳಸಲಾಗಿದೆ. 


ಇನ್ನೊಂದು ವಿಚಿತ್ರ ಆಕ್ಷೇಪವೇನೆಂದರೆ ಈ ರೀತಿ ಈ ಸಂಘಟನೆಯ ಅಮೀರ್‌ 
ಆಗಿ ಆಯ್ಕೆಯಾಗುವವನಿಗೆ "ರುಕಾತ್‌' ಸಂಗ್ರಹಿಸುವ ಹಕ್ಕಿರುವುದಿಲ್ಲ. ಏಕೆಂದರೆ ಕೇವಲ 
ಇಸ್ಲಾಮೀ 'ಸರಕಾರದ ಅಮೀರ್‌ ಮಾತ್ರ ರುಕಾತ್‌ ಸಂಗ್ರಹಿಸಬಹುದು. ಬಹುಶಃ ಆ 
ಆಕ್ಷೇಪಕರಿಗೆ ನಾವು ರುಕಾತ್‌ ಸಂಗ್ರಹಿಸುವ ವಿಧಾನವೇನಂದು ತಿಳಿದಿರಲಿಕ್ಕಿಲ್ಲ. ನಾವು 
ಎಲ್ಲ ಮುಸ್ಲಿಮರೂ ತಮ್ಮ ರುಕಾತನ್ನು ನಮ್ಮ ಬೈತುಲ್‌ಮಾಲ್‌ನಲ್ಲಿ ಜಮೆ ಮಾಡಬೇಕೆಂದು 
ಕರೆ ನೀಡಿಲ್ಲ. ತಮ್ಮ ರುಕಾತನ್ನು ನಮಗೆ ನೀಡದ ಮುಸ್ಲಿಮರ ರುಕಾತ್‌ ಸಂದಾಯ 
ವಾದಂತೆ ಆಗುವುದಿಲ್ಲವೆಂದು ನಾವು ಎಂದೂ ಹೇಳಿಲ್ಲ, ನಾವು ಕೇವಲ ನಮ್ಮ ಸಂಘಟನೆಯ 
ಸದಸ್ಯರಿಗೆ ತಮ್ಮ ರುಕಾತನ್ನು ನಮ್ಮ ಬೈತುಲ್‌ಮಾಲ್‌ಗೆ ನೀಡಬೇಕೆಂದು ಆದೇಶಿಸುತ್ತೇವೆ. 

ಮುಸ್ಲಿಮರಿಗೆ ತಮ್ಮ ರುಕಾತನ್ನು ಸಾಮೂಹಿಕವಾಗಿ ಸಂಗ್ರಹಿಸುವ ಮತ್ತು ವಿತರಿಸುವ 
ಅಭ್ಯಾಸವಾಗಲೆಂಬುದೇ ಇದರ ಹಿಂದಿರುವ ನಮ್ಮ ದೊಡ್ಡ ಉದ್ದೇಶ. ನಾವು ಹೀಗೆ 
ಮಾಡಿದರೆ ಅದರಲ್ಲಿರುವ ತಪ್ಪಾದರೂ ಏನು? ಅದು ಶರೀಅತ್‌ನ ಯಾವ ವಿಧಿಗೆ 
ವಿರುದ್ಧವಾಗಿದೆ ಎಂದು ಯಾರಾದರೂ ನಮಗೆ ತಿಳಿಸುವರೇ? ನಮಾರುಖ್‌ ಮನೆಗಳಲ್ಲಿ 
ಬೇರೆ ಬೇರೆಯಾಗಿ ನಿರ್ವಹಿಸಬೇಡಿರಿ. ಬದಲಾಗಿ ಮಸೀದಿಗಳಲ್ಲಿ ಸಾಮೂಹಿಕವಾಗಿ 
ನಿರ್ವಹಿಸಿರಿ ಎಂದು ಜನರಿಗೆ ಹೇಳುವ ಹಕ್ಕು ನಮಗಿದೆಯೆಂದಾದರೆ ರುಕಾತನ್ನೂ 
ಸಾಮೂಹಿಕವಾಗಿಯೇ ನೀಡಿರಿ ಎಂದು ಹೇಳುವುದಕ್ಕೆ ನಮಗೆ ಹಕ್ಕಿಲ್ಲವೇ? ಚಂದಾ 
ವಸೂಲಿ ಮಾಡಬಹುದು, ಪ್ರವೇಶ ಶುಲ್ಕವೂ ಪಡೆಯುವುದು ಕೂಡಾ ಧರ್ಮಸಮ್ಮತ, 
ಸದಸ್ಯತನದ ಶುಲ್ಕವೂ ಸರಿಯಾಗಿದೆ. ಆದರೆ ಅಲ್ಲಾಹ್‌ ಮತ್ತು ರಸೂಲರು ಆದೇಶಿಸಿರುವ 
ಫರರ್ಭ್‌ (ಕಡ್ಡಾಯ ವಿಧಿ) ನಿರ್ವಹಿಸಲು ಕರೆ ನೀಡಿದರೆ ಮಾತ್ರ ಅದು 
ಧರ್ಮಸಮ್ಮತವಲ್ಲವೆಂದರೆ ಅದೆಂತಹ ವಿಚಿತ್ರ ವಾದವಾಗಿದೆ! 


ಇದಕ್ಕಿಂತಲೂ ವಿಚಿತ್ರವಾದ ಮತ್ತೊಂದು ಆಕ್ಷೇಪವೂ ಕೇಳಿ ಬರುತ್ತಿದೆ. ನೀವು ಈ 
"ಬೈತುಲ್‌ ಮಾಲ್‌' ಏಕೆ ಮಾಡಿರುವಿರಿ? ಇಂತಹ ಆಕ್ಷೇಪಗಳನ್ನು ಕೇಳಿದಾಗ ಈ ಜನರಿಗೆ 
ಪ್ರಾಯಶಃ ಇಸ್ಲಾಮಿನ ಪಾರಿಭಾಷಿಕ ಪದಗಳೊಂದಿಗೇ ದ್ವೇಷ ಉಂಟಾಗಿ ಬಿಟ್ಟಿದೆಯೋ 


ಎಂದು ಭಾಸವಾಗುತ್ತದೆ. ಪ್ರತಿಯೊಂದು ಸಂಘ-ಸಂಸ್ಥೆಯು ಸಾಮೂಹಿಕ ಕಾರ್ಯಗಳಿಗೆ 
ಧನವ್ಯಯಿಸಲಿಕ್ಕಾಗಿ ತನ್ನದೇ ಆದ ಒಂದು ಖಜಾನೆಯನ್ನು ಹೊಂದಿದೆ ಎಂಬುದು ವ್ಯಕ್ತ. 
” ನಮ್ಮ ಸಂಘಟನೆಗೂ ಒಂದು ಖಜಾನೆಯಿದೆ. ಅದನ್ನು ನಾವು “ಬೈತುಲ್‌ಮಾಲ್‌' ಎನ್ನುತ್ತೇವೆ. 
ಏಕೆಂದರೆ ಇದೇ ಅದಕ್ಕಿರುವ ಇಸ್ಲಾಮೀ ಪದ. ನಾವು ಅದನ್ನು ಖಜಾನೆ (Treasury) 
ಎಂದು ಕರೆದರೆ ಯಾರಿಗೂ ಅದರಲ್ಲಿ ಆಕ್ಷೇಪವಿಲ್ಲ. ಆದರೆ ಅದಕ್ಕೆ ಒಂದು ಇಸ್ಲಾಮೀ 
ಪಾರಿಭಾಷಿಕ ಪದವನ್ನು ಬಳಸಿದಾಗ ಮಾತ್ರ ಅದು ಇವರಿಗೆ ಸಹ್ಯವಾಗುವುದಿಲ್ಲ] 

ಈ ಆಕ್ಷೇಪಗಳ ಪೈಕಿ ಹೆಚ್ಚಿನವು ಅತ್ಯಂತ ಕ್ಲುಲ್ಲಕವಾಗಿದ್ದು, ಅವುಗಳನ್ನು ಪ್ರಸ್ತಾಪಿಸಿ 
ಮತ್ತು ಅವುಗಳಿಗೆ ಉತ್ತರ ನೀಡಿ ನಾನು ಸಭಿಕರ ಸಮಯವನ್ನು ಹಾಳು ಮಾಡಬಯಸಿರಲಿಲ್ಲ. 
ಆದರೆ ಈ ಕೆಲವು ವಿಷಯಗಳನ್ನು ನಾನು ಉದಾಹರಣೆಯ ರೂಪದಲ್ಲಿ ನಿಮ್ಮ 
ಮುಂದಿಟ್ಟಿರುವೆನು. ಯಾರು ತಮ್ಮ ಕರ್ತವ್ಯವನ್ನು ತಾವಾಗಿ ನಿರ್ವಹಿಸ ಬಯಸುವುದಿಲ್ಲವೋ 
ಇತರರನ್ನು ನಿರ್ವಹಿಸಲೂ ಬಿಡುವುದಿಲ್ಲವೋ ಅಂಥವರು ನೆಪಗಳನ್ನೂ ಆಕ್ಷೇಪಗಳನ್ನೂ 
ಸಂಶಯಗಳನ್ನೂ ಹುಡುಕಿ ತರುತ್ತಾರೆ ಮತ್ತು ತನ್ಮೂಲಕ ತಾವೂ ಅಲ್ಲಾಹನ ಮಾರ್ಗದಿಂದ 
ದೂರವಿದ್ದು ಇತರರನ್ನೂ ಅದರಿಂದ ತಡೆಯಲು ಪ್ರಯತ್ನಿಸುತ್ತಾರೆ ಎಂಬುದನ್ನು ನಿಮಗೆ 
ತಿಳಿಸುವುದೇ ಇದರ ಉದ್ದೇಶ. ಜಗಳಾಡುವುದು ಮತ್ತು ವಾದ-ವಿವಾದಕ್ಕಿಳಿಯುವುದು 
ನಮ್ಮ ಕಾರ್ಯವಿಧಾನ ವಲ್ಲ, ನಮ್ಮ ಮಾತನ್ನು ಸರಿಯಾಗಿ ತಿಳಿಯಲು ಬಯಸುವವರಿಗೆ 
ಅದನ್ನು ತಿಳಿ ಹೇಳಲು ನಾವು ಸದಾ ಸಿದ್ಧರಿದ್ದೇವೆ. ಯಾರಾದರೂ ನಮ್ಮ ತಪ್ಪನ್ನು ಸೂಕ್ತ 
ರೀತಿಯಲ್ಲಿನಮಗೆ ಮನಗಾಣಿಸಿದರೆ ನಾವು ಅದನ್ನು ತಿದ್ದಿಕೊಳ್ಳಲಿಕ್ಕೂ ಸಿದ್ಧರಿದ್ದೇವೆ. ಆದರೆ 
ಯಾರು ಕೇವಲ ಜಗಳ ಕಾಯುವುದರಲ್ಲೇ ನಿರತರಾಗಿದ್ದು ನಮ್ಮನ್ನು ಅದರಲ್ಲಿ ಸಿಲುಕಿಸ 
ಬಯಸುತ್ತಾರೋ ಅವರಿಂದ ನಾವು ದೂರವಿರುತ್ತೇವೆ. ಅವರಿಗಿಷ್ಟ ಬಂದಷ್ಟು ಕಾಲ ಅವರು 
ತಮ್ಮ ಈ ಕಾಯಕವನ್ನು ಮುಂದುವರಿಸಲಿ. 


